ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಮಾರ್ಚ್ ೧೯ , ೨೦೧೫ ( ಫಾಲ್ಗುಣ ೨೮, ಶಕ ವರ್ಷ ೧೯೩೬) 
Bengaluru, Thursday , March 19 , 2015 ( Phalguna 28, Shaka Varsha 1936) 


ಸಂಚಿಕೆ ೧೨ 
|| Issue 12 


|| 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


FOREST , ECOLOGY AND ENVIRONMENT SECRETARIAT 


Sub : 


Read : 


Renewal of lease for diversion of 0. 80 ha. of forest land in Sy. No. 31A of Idagundi Village , Yellapur 
Taluk , Uttara Kannada District or construction of High School in favour of the President, 
Viswadarshana Education Society , Yellapur-reg . 
1. Letter No. A5 (2 ) GFL .CR.1260 /2007 -08 , dated : 22 -01 -2013 of Principal Chief Conservator of 

Forests (Head of Forest Force ), Bangalore . 
2. State Government letter No .FEE 14 FLL 2013, dated : dt: 15 .04. 2013 . 
3 . Letter No.4 -KRB964/2013-BAN /4351 ,dated : 07 .11.2013 of Government of India , Ministry of 

Environment and Forests , RegionalOffice , Bangalore . 
4 . Letter No. A5 (2 )GFL .CR . 1260/ 2007-08 , Dated : 05 .05 . 2014 of Principal Chief Conservator of 

Forests (Head of Forest Force ), Bangalore. 
5 . State Governmentletter No. FEE 14 FLL 2013,dated : 17 .07:2014 . 
6 . Letter No. 4 -KRB964 /2013 -BAN /5824 ,dated : 18 .08 . 2014 ofGovernment of India, Ministry of 

Environment and Forests , Regional Office , Bangalore . 


PREAMBLE : 


The Principal Chief Conservator of Forests , Bangalore vide letter dated 22 .01. 2013 read at (1) above has submitted the 
proposal for renewal of lease of 0.80 ha . of forest land in Sy.No . 31A of Idagundi Village , Yellapur Taluk , Uttara Kannada District for 
construction of High School in favour of the President, Viswadarshana Education Society, Yellapur subject to certain conditions. 

Accordingly the proposal was recommended to Government of India vide State Government letter dated 15 .04 .2013 read at 
(2) above . 

The Government of India Ministry of Environment and Forests , Regional Office , Bangalore vide letter dated 07 . 11. 2013 read at 
(3) above given its in Principle approval (Stage-1) subject to fulfillment of certain conditions and the samewas communicated to the 
Principal Chief Conservator of Forests , Bangalore for compliance . 

The Principal Chief Conservator of Forests , Bangalore vide his letter dated 05 .05 .2014 furnished the compliance report read at 
(4) above and the same has been sent to Government of india vide. State Government letter dated : 17 -7- 2014 read at (5 ) above. 

Finally Government of India Ministry of Environment and Forests , Regional Office , Bangalore vide letter dated 18 - 08 - 2014 read 
at (6 ) above has conveyed its final approval (Stage- 11) under Section 2 of Forest (Conservation ) Act ;1980 , for renewal of lease of 
0 .80 ha. of forest land. in Sy.No . 31 A of Idagundi Village , Yellapur Taluk , Uttara Kannada District for the purpose of High School in 
favour of the President, Viswadarshana Education Society , Yellapur for a period of 20 (Twenty) years subject to certain conditions . 

The proposal has been examined in detail and hence the order. 


( ೨೯೭) 


gees 


FRIDF &37 JOUE , TODOJO, JJDLJE 08 , 90093 


238 0 


GOVERNMENT ORDER NO . FEE 14 FLL 2013 , BENGALURU , DATED :25 /11/2014 . 
In the Circumstances explained in the preamble above , Government are pleased to . accord sanction under Section 2 of Forest 
(Conservation ) Act, 1980 for diversion of 0 .80 ha. of forest land in Sy.No.31A of Idagundi Village , YellapurTaluk , Uttara Kannada District 
for the purpose of High School in favour of the President, Viswadarshana Education Society, Yellapur for a period of 20 ( Twenty) years 
subject to the following conditions . 
The details of the forest land . are as under: 

Sy . Type of Extent 
SI.No . Name of the 

No. Forest in ha.) 
District 

Taluk Village 
Uttar Kannada Yellapur Idagundi 31A RF 0.80 

Total 0 .80 
1. The legal status of the forest land shall remain unchanged . 
2 . Additional amount of the Net Present Value (NPV ) of the diverted forest land if any, becoming due after revision of the same by 

the Hon ble Supreme Court of India in future, shall be charged by the State Government from User Agency. User Agency shall 

furnish an undertaking to this effect. 
3. The total forest area utilized . forthe.project shall not exceed 0 .80 ha . 
4 . Any other condition that the Additional Principal Chief Conservator of Forests (Central), Regional Office, Bangalore may impose 

from time to time for protection ; improvement of flora and fauna in the forest area and public convenience, shall also be 

applicable . 
5 . The lessee shall pay lease rent as fixed by the Government from timeto time every year. 
6 . The lease tenure is for a 20 (Twenty ) years . 
7 . In case any violation of the lease conditions is noticed then the concerned Chief Conservator of Forests of the Circle is 

authorized to take action to forfeit the lease in accordance with section 82 ofKarnataka Forests Act, 1963 . 
8 . The .Karnataka Forest Act 1963 and Rules 1969 and other relevant Acts and Rules will be applicable for any violation and in such 

an event the Chief Conservator of forests concerned is authorized to cancel the lease . 
9. The User Agency shall ensure that there shall be no damage to the available fauna and flora in the area . 
10 . The User Agency shall not sub -lease , mortgage and hypothecate the forest area . 
11. The User Agency shall plant and nurture fruit yielding trees in the boundary of the lease land and where ever else feasible 

within the lease area. 
12. The User Agency shall also abide by all the conditions to be imposed /and to be imposed in future by Government of India , the 
Government of Karnataka and the Principal Chief Conservator of Forests (Head of Forest Force). 

By Order and in the name of the Governor of Karnataka 
P . R . 01 

L. SHARADA 
S .C . 100 

Under Secretary to Government, 

Forest , Ecology and Environment Department. 
FOREST, ECOLOGY, AND ENVIRONMENT SECRETARIAT 
Sub : Diversion of 0 .098 ha. of forest land.in Hunchur Village . Sy.No.88 of Bettakote SF in Bangalore 

Rural Division for laying of OFC of 7 No s (40/ 33MM ) HDPE Duct from Sadarahalli gate to KIADB 
area (ITBT Park Near Bangalore International Airport ), in favour of M /s Reliance Jio Infocomm 

Limited (RJIL ), Bengaluru reg. 
Read : 1. Letter No . A5 (4) GFL .CR .18 /2013 -. 14 , dated : 10 -09- 2014 of Principal Chief Conservator of 

Forests Head of Forest Force ), Bangalore. 
2.Government of India letter No.F .No . 11 -9/98-FC , dated : 21- 11-2005 , 26/27-12-2007 , 08-04-2009 

and 13 -02 - 2014 . 
PREAMBLE : 

The Principal Chief Conservator of Forests (Head of Forest Force),Bangalore vide letter read at (1) above has submitted the 
proposal for diversion of 0 .098 ha. of forest land in Hunchur Village Sy. No .88 of Bettakote SF in Bangalore Rural Division for laying of 
OFC of 7 No S (40/ 33 -MM )HDPE Duct from Sadarahalli gate to KIADB area ( ITBT Park Near Bangalore International Airport), in favour 
of M / s Reliance Jio Infocomm Limited(RJIL ), Bengalur subject to certain conditions. 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


956 


This proposal has been examined as per the general approval of Government of India , vide its guidelines dated : 21- 11- 2005 , 
26 / 27 - 12-2007 , 08 - 04 -2009 and 13 - 02 - 2014 and it has been decided to accord sanction for diversion of 0 .098 ha. of forest land under 
the Forest (Conservation ) Act, 1980 and hence the order. 

GOVERNMENT ORDER NO . FEE 130 FLL 2014 , BENGALURU , DATED: 08 / 12/2014 . 
In the circumstances explained in the preamble above and in accordance with the general approval given by Government of 
India in their guidelines dated :21 - 11- 2005 , 26 / 27 -12 -2007, 08 -04 - 2009 and 13-02 - 2014 Government are pleased to accord approval 
under Forest ( Conservation ) Act, 1980 for diversion . of 0 .098 ha. of forest land in Hunchur Village Sy.No.88 of Bettakote SF in 
Bangalore Rural Division for laying of OFC of 7 No s (40 / 33MM ) HDPE Duct from Sadarahalli gate to KIADB area ( ITBT Park Near 
Bangalore International Airport ), in favour of M /s Reliance Jio Infocomm Limited (RJIL ), Bengaluru in the below mentioned forest area 
subject to the following .conditions 
The details of the forest land are as under: 

Status of 

Extent 
Name of the 

Sy. No . 

Forest land (In ha.) 
District Taluk Village 
Bengaluru Rural Devanahalli Hunchur 

Bettakote SF 0 .098 

Total 0 .098 


88 


1. The legal status of the forest land shall remain unchanged and it shall continue to be as forestland . 
2 . The lessee shall pay lease rent as fixed by the Government from time to time. 
3. The lease tenure is for a period of 20 (Twenty ) years . 
4 . The leased out area . should be used for the purpose for which it is diverted. In case the land is not used for the stipulated 

purpose within one year or when it is no longer needed for the stipulated purpose , the area should be resumed back to the 

Forest Department. 
5 . In case any violation reported during the lease period, the lease shall be forfeited under Section 82 of Karnataka Forest Act, 

1963 The concerned Chief Conservator of Forests/Deputy Conservator of Forests are authorized to take necessary action in 

this regard . 
6 . The Karnataka Forest Act 1963 and Rules , 1969 and other relevant Acts and Rules will be applicable for any violation . 
7 . The user agency shallmake good the land after use /maintenance . 
8 . The user agency shallmake good any loss to forest/environment. 
9 . The user agency shall carry out underground laying of the OFC only along the road within the existing Right of Way (ROW ) and 

themaximum size of the trench permissible shall be 2 .00 meter depth and 1.00 meter width . 
10 . No tree shall be felled for laying the OFC . 
11. The user agency has to pay the Net Present Value (NPV) of forest land diverted under this proposal. 
12. The user agency shall ensure that there should be no damage to the available fauna and other flora . 
13. The opened trench shall be refilled properly after laying the OFC and there shall not be any scope for soil erosion . 
14 . The lessee shall not sub -lease ,mortgage & hypothecate the forest area . 
15 . The user agency shall seek permission from the Forest Department for carrying out any maintenance . 
16 . The User Agency shall also abide by all the conditions imposed upon by the Government of india , the Government of Karnataka 
. and the Principal Chief Conservator of Forests (Head of Forest Force ). 

By Order and in the name of the Governor of Karnataka 
P . R . 02 

L . SHARADA 
S . C . 100 

Under Secretary to Government, 

Forest, Ecology and Environment Department. 
FOREST , ECOLOGY AND ENVIRONMENT SECRETARIAT 
Sub : Diversion of 0 . 96 ha. of forest land in F .SY. No.43 of Vittalapur village , Bookanakere Hobli, K . R .Pet 

Taluk for construction . of water treatment plant & master balancing tank for the water supply of 

Bookanakere. & other 21 villages in favour of the Executive Engineer P .R .E .Division , Mandya -reg ; 
Read : 1. Letter No .A5 (3 ) GFL .CR .51/ 2013 - 14 ., dated :27 - 10 - 2014 of Principal Chief Conservator of 

Forests Head of Forest Force ), Bangalore . 
2 . Government of India letter No.F.No.11-9/98 -FC , dated : 21-11-2005, 26 /27 -12-2007, 08- 04 -2009 

and 13-02 - 2014 . 


200 


FOF : 37 OORS, TOUJO, JO JE OE , 9003 


2000 


PREAMBLE : 

The Principal Chief Conservator of Forests (Head of Forest Force ), Bangalore vide letter read at ( 1) above has submitted the 
proposal for diversion of 0. 96 hectare of forest land in F. Sy . No.43 of Vittalapur village , Bookanakere Hobli, K .R .Pet Taluk for 
construction of water treatment plant & master balancing tank for the water supply of Bookanakere & other 21 villages in favour of the 
Executive Engineer P .R .E . Division , Mandya subject to certain conditions . 

This proposal has been examined as per the general approval of Government of India ; vide its guidelines dated : 21-11-2005, 
26 / 27 - 12-2007 , 08 -04- 2009 and 13-02 - 2014 and it has been decided to accord sanction for diversion of 0 . 96 ha. of forest land under the 
Forest (Conservation ) Act, 1980 and hence the order. . 

GOVERNMENT ORDER NO . FEE 137 FLL 2014 , BENGALURU , DATED : 08 / 12 /2014 . 
In the circumstances explained in the preamble above and in accordance with the general approval given by Government of 
India in their guidelines dated : 21- 11 -2005 , 26 /27 - 12- 2007 , 08 -04 -2009 and 13 -02 -2014 Government are pleased to accord approval 
under Forest (Conservation Act, 1980 for diversion of 0 .96 ha. of forest land in F . Sy . No.43 of Vittalapur village Bookanakere Hobli 
K :R . Pet Taluk for construction of water treatment plant & master balancing tank for the water supply of Bookanakere & other 21 
villages in favour of the Executive Engineer P . R .E . Division Mandya in the following forest area subject to the following conditions. 
The details of the forest land are as under: 


Si. 
No. 


Name of the 


Sy .No. 


Status of 
Forest land 


Extent 
( In ha .) 


Taluk 


District 
Mandya 


Village 
Vittalapur 


K . R .Pet 


43 


Deemed Forest | 0 . 96 


Total 


0 .96 


1 . The legal status of the forest land shall remain unchanged and it shall continue to be as forest land . 
2 . The lessee shall.pay lease rent as . fixed by the Government from time to time. 
3. The lease tenure is for a period of 20 (Twenty ) years . 
4 . The leased out area should be used for the. purpose for which it is granted . In case the land is not used for the stipulated 

purpose within one year or when it is no longer needed for the stipulated purpose , the area should be resumed back to the 

Forest Department and the concerned Deputy Conservator of Forests is authorized to take necessary action in this -regard . 
5 . In case of any violations accrued , the proposed Forest Land shall be liable for forfeiture under Section 82 of Karnataka Forest 

Act, 1963. 
6 . No residential building shall be permitted in the proposed forest area . 
7 . The leased out area shall be demarcated on ground by fixing RCC pillars to an interval of 20 .00 Mtrs and the boundary shall be 

fenced with chain link mesh at the cost of the user agency . 
8 . The Karnataka Forest Act 1963 and Rules, 1969 and other relevant Acts and Rules will be applicable for any violation . 
9. The User Agency has to pay the Net Present Value (NPV) of forest land diverted under this order as per Orders . dated 

28 -03- 2008 and 09-05 - 2008 of the Hon ble Supreme Court of India 
10 . The user agency shall have to give an undertaking for payment of additional amount of Net Present Value payable If any, 

becoming due after revision of the same by the Hon ble Supreme Court of India . 
11. The User Agency shall ensure that there should be no damage to the available fauna and flora . 
12 . No labour camp shall be established on the forest land. 
13. Any damage to forest area due to such works shall be compensated by the user agency . The extent of damage shall be 

assessed by the concerned Deputy Conservator of Forests, 
14 . The lessee shall not sub -lease , mortgage or hypothecate the forest area . 
15. The User Agency shall also abide by all the conditions imposed upon by the Government of India , the Government of Karnataka 
and the Principal Chief Conservator of Forests (Head of Forest Force) 

By Order and in the name of the Governor ofKarnataka 
P . R . 03 

L . SHARADA 
S . C . 100 

Under Secretary to Government, 

Forest, Ecology and Environment Department. 
FOREST, ECOLOGY AND ENVIRONMENT SECRETARIAT 
Sub : Renewal of lease of 8 :00 ha . of forest land diverted in Thirtharampura RF, Harenalli RF and 

Bennehallakaval RF of Gubbi Range in Tumkur.District for running of Aerial Ropeway in favour of 
M /s Heidel Berg Cement India Ltd , (Formerly M /s Mysore Cements Ltd .) Ammasandra . 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


200 


Read : 


2 . 


1. Letter No.A5 (3) GFL.CR .22/ 2007 -08 ., dated :10 -03-2008 of Principal Chief Conservator of 

Forests Head of Forest Force ), Bangalore . 
State Government letter No. FEE 69 FLL 2008 ,dated: 27.05. 2008 . 
Letter No .4-KRC498 /2008 -BAN /3119,dated : 21. 10 .2008 of Government of India , Ministry of 

Environment and Forests Regional Office, Bangalore 
4 . Letter No : A5 (2)GFL.CR .22 /2007 -08, Dated : 06 /08 .05 .2014 of Principal Chief Conservator of 

Forests (Head of Forest Force ), Bangalore . 
5 . State Govemment letter No. FEE 51 FLL 2014 , dated : 11 -09 -2014 

Letter No.4 -KRC498 /2008 - BAN /6019 , dated : 29-09- 2014 of Government of India, Ministry of 
Environment and Forests , Regional Office , Bangalore 


6 . 


PREAMBLE : 


The Principal Chief Conservator of Forests , Bangalore vide letter dated 10 -03 - 2008 read at (1) above has submitted the 
proposal for renewal of lease of 8 .00 ha . of forest land diverted in Thirtharampura RF , Harenalli RF and Bennehallakaval RF of Gubbi 
Range in Tumkur District for running of Aerial Ropeway in favour of M /s. Heidel Berg Cement India Ltd . (Formerly M /s Mysore Cements 
Ltd .,) Ammasandra subject to certain conditions. 

Accordingly the proposal was recommended to Government of India vide State Government letter dated 27 .05.2008 read at 
(2) above. 

The Government of India Ministry of Environment and Forests , Regional Office , Bangalore vide letter dated 21. 10 .2008 read at 
( 3) above given its in Principle approval (Stage-1) subject to fulfillment of certain conditions and the same was communicated to the 
Principal Chief Conservator of Forests , Bangalore for compliance . 

The Principal Chief Conservator of Forests, Bangalore vide letter dated 06 /08 -05 - 2014 furnished the compliance report read at 
(4 ) above and the samehas been sent to Government of India - vide State Government letter dated : 11 .09 .2014 read at (5 .) above . 

Finally , Government of India Ministry of Environment and Forests, Regiona ! Office, Bangalore vide letter dated 29 -09 - 2014 read 
at (6 ) above has conveyed its final approval (Stage - II) under Section 2 of Forest (Conservation ) Act, 1980 for renewal of lease of 8 .00 . 
ha. of forest land diverted In Thirthararnpura RF , Harenalli RF and . Bennehallakaval RF of Gubbi Range in Tumkur District for running of 
Aerial Ropeway in favour of M /s Heidel. Berg Cement India Ltd., (Formerly M /s Mysore Cements Ltd .,) Ammasandra for a period of 
10 (Ten ) years w .e.f 29 .09 .2007 subject to certain conditions . 
The proposalhas been examined in detail and hence the order. 

GOVERNMENT ORDER NO . FEE 51 FLL 2014 , BENGALURU , DATED : 01 /12 /2014 . 
In the ·Circumstances . explained in the preamble above ,Government are. pleased to accord sanction under Section 2 of Forest 
( Conservation ) Act, 1980 for renewal of lease of 8 .00 ha . of forest land diverted in Thirtharampura RF , Harenalli RF and 
Bennehallakaval RF of Gubbi Range in Tumkur District for. running of Aerial Ropeway in favour of M /s Heidel-Berg Cement India Ltd ., 
(Formerly M /s Mysore Cements Ltd .,) Ammasandra for a period of 10 (Ten ) years w .e.f . 29 .09 .2007 subject to the following conditions . 

1. The legal status of the Forest land shall remain unchanged . 
2. The Comppensatory Afforestation (CA) shall be raised over 8 .00 ha . of non- forest land in Revenue Sy.No.289 ,290 ,291,292 and 

293 of Shivanagere Village in Madhugiri taluk , in Tumkur District at the cost of User Agency. The User Agency shall obtain 

prior permission of CentralGovernment for change of compensatory afforestation site, if any 
3 . The DGPS readings of the 8 .00 ha. of forest land diverted shall be communicated to this office within 30 days . 

Equivalent non -forest land suitable for raising Compensatory Afforestation shall be identified and the samebe transferred and 
mutated in favour of State Forest Department. The details of non - forest land identified for Compensatory Afforestation viz 

location , map , suitability certificate etc.,be furnished . 
5 . The cost of raising Compensatory Afforestation over 8 -00 ha. of identified non -forest land shall be deposited by the user 

agency . 
The Department of Forest shall charge the Net Present Value of the diverted forest land measuring .8.00 ha. from User Agency 
as per the orders of the Hon ble Supreme Court dated : 28 .03 .2008 and 09 .05 .2 .008 in IA Nos 826 in 566 with related IA s in 
Writ Petition (Civil) No .202 /1995 . 
Additional amount of the Net Present Value (NPV ) of the diverted forest land if any, becoming due after revision of the same 
by the Hon ble Supreme Court of India in future, shall be charged .by the Department of Forests from the User Agency. The 
User Agency shall furnish an undertaking to this effect. 
The user agency shall draw Demand Draft in favour of CAF A /c No . 1582 , Corporation Bank , Block - 11, CGO Complex, Lodhi 
Road, New Delhi-110 003 in respect of amount payable towards Compensatory Afforestation and Net Present Value and 
submit the same to State Forest Department. The Department of Forests shall forward the DD to the Adhoc CAMPA body at 

New Delhi. 
9 . The land shall be utilized only for the purpose for which it is released . 


4 . 


8 . 


೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


10 . The user agency has to pay the lease rent as fixed by the Government at the time of sanction and any subsequent orders in 

this regard . 
11 . The lease is granted for ten (10 ) 
12 . The Karnataka Forest Act 1963 and Rules 1969 willbe applicable for any violation . 
13 . If the land is not utilized for the purpose within 2 years for which it is granted , the forest land shall be resumed back 

to the Forest Department by the Conservator of Forests by following the provisions under Section 82 of the Karnataka 

Forest Act 1963 . 
14 . The User Agency shall also abide by all the conditions to be imposed / and to be imposed in future by Govenment of India , the 
Government of Karnataka and the Principal Chief of Conservator of Forests (Head of Forest Force). 

By Order and in the name of the Governor of Karnataka 
P . R . 04 

L . SHARADA 
S . C . 100 

Under Secretary to Government, 
Forest, Ecology and Environment Department. 


ಕಂದಾಯ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆ, ಧಾರವಾಡ ತಾಲ್ಲೂಕು, ತಡಸಿನಕೊಪ್ಪ ಗ್ರಾಮದ ರಿ. ಸ. ನಂ .110/ 2ರಲ್ಲಿ 61.06 ಎಕರೆ 

ಜಮೀನನ್ನು ಇಂಡಿಯನ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರ್ಮೆಷನ್ ಟೆಕ್ನಾಲಜಿ ( ಐ. ಐ. ಐ. ಟಿ) ಸ್ಥಾಪಿಸಲು 

ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯಕ್ಕೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಜಿಲ್ಲಾಧಿಕಾರಿ, ಧಾರವಾಡ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಎಲ್‌ಜಿಎಲ್/ಸಿಆರ್‌. 255/ 2013 - 2014 

ದಿನಾಂಕ : 20 - 03 - 2014 . 
2 . ಸರ್ಕಾರದ ಕಾರ್ಯದರ್ಶಿ , ಮಾಹಿತಿ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 

ತಂತ್ರಜ್ಞಾನ ಇಲಾಖೆ, ಇವರ ಪತ್ರ ಸಂಖ್ಯೆ: ಐಟಿಡಿ 07 ಎಂಡಿಎ 2014 , ದಿನಾಂಕ : 25 - 04 - 2014. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ , ಜಿಲ್ಲಾಧಿಕಾರಿ ಧಾರವಾಡ ಇವರು ಧಾರವಾಡ ತಾಲ್ಲೂಕು, ತಡಸಿನಕೊಪ್ಪ ಗ್ರಾಮದ ಸ. ನಂ . 110ರಲ್ಲಿ 
ಒಟ್ಟು 163 ಎಕರೆ 06 ಗುಂಟೆ ಜಮೀನಿದ್ದು , ಸದರಿ ಜಮೀನು ರಿ. ಸ. ನಂ . 110/1ರಲ್ಲಿ 102 .00 ಎಕರೆ ಹಾಗೂ ಸ. ನಂ . 110 /2ರಲ್ಲಿ 61.06 ಎಕರೆ ಎಂದು 2 
ಹಿಗಳಾಗಿ ವಿಭಾಗವಾಗಿದ್ದು , ಸ. ನಂ110 /1ರಲ್ಲಿನ 102 ಎಕರೆ ಜಮೀನು ನಮೂನೆ- 50 ಮತ್ತು 53ರಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ಜಮೀನು 
ಮಂಜೂರು ಮಾಡಲಾಗಿದ್ದು, ರಿ . ಸ. ನಂ .110/2ರಲ್ಲಿನ ವಿಸ್ತೀರ್ಣ 61.06 ಎಕರೆ ಜಮೀನನ್ನು ಇಂಡಿಯನ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರ್ಮೆಷನ್ ಟೆಕ್ನಾಲಜಿ 
( ಐ.ಐ.ಐ. ಟಿ) ಸ್ಥಾಪನೆಗಾಗಿ ಮಂಜೂರು ಮಾಡುವ ಕುರಿತು ಪ್ರಸ್ತಾಪಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳ ವರದಿಯಂತೆ, ಪ್ರಸ್ತಾಪಿತ ರಿ. ಸ. ನಂ . 110 /2ರಲಿನ್ದ ವಿಸ್ತೀರ್ಣ 61.06 ಎಕರೆ ಜಮೀನು " ಸರ್ಕಾರಿ ಪಡಾ" ಜಮೀನಾಗಿದ್ದು, ಖುಲ್ಲಾ 
ಇರುತ್ತದೆ. ಸದರಿ ಜಮೀನಿನ ಸುತ್ತಮುತ್ತಲೂ ಯಾವುದೇ ಕಾರ್ಖಾನೆಗಳು ಇರುವುದಿಲ್ಲ ಹಾಗೂ ಇದು ರಾಷ್ಟ್ರೀಯ ಹೆದ್ದಾರಿ ನಂ .4ರಿಂದ 4ಕಿ. ಮೀ ಒಳಗೆ 
ಇರುತ್ತದೆ . ಪ್ರಸ್ತಾಪಿತ ಜಮೀನು ಪ್ರಶಾಂತವಾದ ವಾತಾವರಣದಿಂದ ಕೂಡಿದ್ದು, ಶಿಕ್ಷಣ ಸಂಸ್ಥೆಗೆ ಯೋಗ್ಯವಾಗಿರುವುದರಿಂದ ಸದರಿ ಜಮೀನನ್ನು ಇನ್ಸಿಟ್ಯೂಟ್ 
ಆಫ್ ಇನ್‌ಫಾರ್ಮೆಷನ್ ಟೆಕ್ನಾಲಜಿ ( ಐ . ಐ.ಐ. ಟಿ) ಸ್ಥಾಪನೆಗಾಗಿ ಮಂಜೂರು ಮಾಡುವುದು ಸೂಕ್ತವಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಸರ್ಕಾರದ ಕಾರ್ಯದರ್ಶಿ , ಮಾಹಿತಿ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ ಇವರು ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯವು ಸಾರ್ವಜನಿಕ - ಖಾಸಗಿ ಪಾಲುದಾರಿಕೆ ( PPP- Mode) 
ಮಾದರಿಯಲ್ಲಿ ರೂ .128 - 00 ಕೋಟಿಗಳ ಅಂದಾಜು ವೆಚ್ಚದೊಂದಿಗೆ ಧಾರವಾಡದಲ್ಲಿ ಇಂಡಿಯನ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರ್ಮೆಷನ್ ಟೆಕ್ನಾಲಜಿ 
( ಐ. ಐ. ಐ. ಟಿ) ಸ್ಥಾಪಿಸಲು ಅನುಮತಿ ನೀಡಿದ್ದು, ಇಂತಹ ಪ್ರತಿಷ್ಠಿತ ಯೋಜನೆಗಾಗಿ ಧಾರವಾಡ ತಾಲ್ಲೂಕಿನ ತಡಸಿನಕೊಪ್ಪ ಗ್ರಾಮದಲ್ಲಿ 61.06 ಎಕರೆ ಸರ್ಕಾರಿ 
ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಮುಂದುವರೆದು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಪತ್ರದಲ್ಲಿ ಧಾರವಾಡ ತಾಲ್ಲೂಕು, ತಡಸಿನಕೊಪ್ಪ ಗ್ರಾಮದ ರಿ.ಸ. ನಂ .110 /2ರಲ್ಲಿನ 61.06 ಎಕರೆ 
ಜಮೀನನ್ನು ಉದ್ದೇಶಿತ ಐ. ಐ . ಐ.ಟಿಯನ್ನು ಸ್ಥಾಪಿಸಲು ಭಾರತ ಸರ್ಕಾರದ ನಿವೇಶನ ಆಯ್ಕೆ ಸಮಿತಿಯು ಆಯ್ಕೆ ಮಾಡಿದ್ದು, ಉದ್ದೇಶಿತ ಐ . ಐ. ಐ . ಟಿ 
ಸಂಸ್ಥೆಯು ರಾಜ್ಯದಲ್ಲಿ ಸ್ಥಾಪನೆಯಾಗುವುದು ಪ್ರತಿಷ್ಠೆಯ ವಿಷಯವಾಗಿರುತ್ತದೆ ಎಂದು ತಿಳಿಸುತ್ತಾ ಉದ್ದೇಶಿತ ಸಂಸ್ಥೆಗೆ 61.06 ಎಕರೆ ಜಮೀನನ್ನು ಉಚಿತವಾಗಿ 
ಮಂಜೂರು ಮಾಡುವ ಕುರಿತು ಪ್ರಸ್ತಾಪಿಸಲಾಗಿರುತ್ತದೆ ಹಾಗೂ ಜಿಲ್ಲಾಧಿಕಾರಿ, ಧಾರವಾಡ ಇವರು ತಮ್ಮ ವರದಿಯಲ್ಲಿ ಸ. ನಂ .110ರಲ್ಲಿ 163 ಎಕರೆ 06 
ಗುಂಟೆ ಜಮೀನಿದ್ದು, 102 ಎಕರೆ ಹಂಚಿಕೆಯಾಗಿದ್ದು, ಉಳಿದಿರುವ 61.06 ಎಕರೆ ಜಮೀನನ್ನು ಉದ್ದೇಶಿತ ಐ. ಐ. ಐ . ಟಿಗೆ ಮಂಜೂರು ಮಾಡುವುದು 
ಸೂಕ್ತವೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 22 ಎಲ್‌ಜಿಡಿ 2014 , ಬೆಂಗಳೂರು, ದಿನಾಂಕ: 05- 12 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಧಾರವಾಡ ಜಿಲ್ಲೆ, ಧಾರವಾಡ ತಾಲ್ಲೂಕು, ತಡಸಿನಕೊಪ್ಪ ಗ್ರಾಮದ ರಿ. ಸ. ನಂ . 110/2ರಲ್ಲಿ 
61 . 06 ಎಕರೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರ ಪ್ರಕಾರ ಮಾರ್ಗಸೂಚಿ ಬೆಲೆಯ ಶೇ .50ರಷ್ಟು 
ವಿಧಿಸಿ ಇಂಡಿಯನ್ ಇನ್ಸಿಟ್ಯೂಟ್ ಆಫ್ ಇನ್‌ಫಾರ್ಮೆಷನ್ ಟೆಕ್ನಾಲಜಿ ( ಐ. ಐ . ಐ. ಟಿ) ಸಂಸ್ಥೆಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ 
ಅಭಿವೃದ್ಧಿ ಮಂತ್ರಾಲಯ ಇವರಿಗೆ ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರು ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೦೩ 


ಷರತ್ತುಗಳು 
1. ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ, ಧಾರವಾಡ ಜಿಲ್ಲೆ ಇವರು ನಿಯಮಾನುಸಾರ ನಿರ್ವಹಿಸಲು ನಿರ್ದೇಶನ ನೀಡಿದೆ. 
2 . ಭೂ ಮಂಜೂರಾತಿ ಸಂಧರ್ಭದಲ್ಲಿ ಅನಾವಶ್ಯಕ ವ್ಯಾಜ್ಯಗಳಿಗೆ ಎಡೆಮಾಡಿಕೊಡದ ಹಾಗೆ ಐ.ಐ.ಐ . ಟಿ ಸಂಸ್ಥೆಯು ಸ್ಥಳೀಯರಿಗೆ ಉದ್ಯೋಗ 

ಅವಕಾಶಕ್ಕೆ ಆದ್ಯತೆ ನೀಡುವುದು. 
3. ಸಂಸ್ಥೆಯು ಗ್ರಾಮಸ್ಥರಿಗೆ ಅವಶ್ಯವಿರುವ ಕಡೆ ಪರ್ಯಾಯ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡತಕ್ಕದ್ದು. 
4. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 
5 . ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ / ಉಪಗುತ್ತಿಗೆ ನೀಡುವುದಾಗಲಿ , 
ಅಡಮಾನ, ವರ್ಗಾವಣೆ , ದಾನ ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು ಹಾಗೂ ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ 

ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 
7. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 

ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 
ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ 
ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ 
ವಶಕ್ಕೆ ಪಡೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P. R .05 

ಮಹಾಂತೇಗೌಡ ಎಸ್. ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3). 


ಒಳಾಡಳಿತ ಸಚಿವಾಲಯ 
ವಿಷಯ: ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾಗಿ ಕಾರ್ಯಾರಂಭಿಸಿರುವ 18 ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಸಹಾಯಕ ಸರ್ಕಾರಿ ಅಭಿಯೋಜಕರು- ವ - ಸಹಾಯಕ 

ಸರ್ಕಾರಿ ವಕೀಲರುಗಳ ಹಾಗೂ ಅವರುಗಳ ಕಛೇರಿಗಳಿಗೆ ಪೂರಕ ಸಿಬ್ಬಂದಿಯ ಹುದ್ದೆಗಳ ಸೃಜನೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಲಾ 112 ಎಲ್‌ಸಿಇ 2012 , ದಿನಾಂಕ: 28 -12 - 2012 . 

2. ಸರ್ಕಾರದ ಆದೇಶ ಸಂಖ್ಯೆ: ಒಇ 135 ಪಿಪಿಇ 2013 , ದಿನಾಂಕ : 17 - 10 - 2014, 
3. ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ : 

ಜಿಒಬಿ..(T) 26 / 2014 , ದಿನಾಂಕ: 11 - 08 - 2014 . 
4. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ : ಡಿಪಿಎನ್/ 

ಸಿಶಾ I/ 220 /2012 - 13, ದಿನಾಂಕ: 10 - 09 - 2014 , 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿ ಕಾರ್ಯನಿರತವಾಗಿದ್ದ 93 ಶೀಘ್ರಗತಿ ನ್ಯಾಯಾಲಯಗಳಲ್ಲಿ 54 ಶೀಘ್ರಗತಿ 
ನ್ಯಾಯಾಲಯಗಳನ್ನು ದಿನಾಂಕ: 01- 04 - 2013ರಿಂದ ರದ್ದುಪಡಿಸಿ, ಉಳಿದ 39 ಶೀಘ್ರಗತಿ ನ್ಯಾಯಾಲಯಗಳನ್ನು ದಿನಾಂಕ: 31 - 03 - 2015ರ ವರೆಗೆ 
ಮುಂದುವರೆಸಿ, ಸದರಿ ಆದೇಶದ ಅನುಬಂಧ 3 ರಿಂದ 8ರಲ್ಲಿ ಸೂಚಿಸಿರುವ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನು ಹೊಸದಾಗಿ 
ಸ್ಥಾಪಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರದ ಆದೇಶದಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದ ಪ್ರಕಾರ ರಾಜ್ಯದಲ್ಲಿ 
ಹೊಸದಾಗಿ ಸ್ಥಾಪಿತವಾದ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ದಿನಾಂಕ: 01 - 06 - 2014ರಿಂದ ಕಾರ್ಯಾರಂಭಿಸಿರುವ 26 ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಲಯಗಳಿಗೆ 01 ಸಿ. ಜೆ . ಎಂ . ನ್ಯಾಯಾಲಯ ಮತ್ತು 01 ಸಿ. ಎಂ . ಎಂ . ನ್ಯಾಯಾಲಯಗಳಿಗೆ ಹಾಗೂ 26 ಜೆ. ಎಂ .ಎಫ್. ಸಿ ನ್ಯಾಯಾಲಯಗಳಿಗೆ 
ಒಟ್ಟಾರೆ 54 ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಕ್ರಮವಾಗಿ 26 ಸರ್ಕಾರಿ ಅಭಿಯೋಜಕರುಗಳ, 
02 ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಹಾಗೂ 26 ಸರ್ಕಾರಿ ಅಭಿಯೋಜಕರು- ವ- ಸಹಾಯಕ ಸರ್ಕಾರಿ ವಕೀಲರುಗಳ ಹುದ್ದೆಗಳನ್ನು 
ಹಾಗೂ ಅವರ ಕಛೇರಿಗಳಿಗೆ ಪೂರಕ ಸಿಬ್ಬಂದಿಯ ಹುದ್ದೆಗಳನ್ನು ಒಟ್ಟಾರೆ 188 ಹುದ್ದೆಗಳನ್ನು ಸೃಜಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಅಧಿಸೂಚನೆಯಲ್ಲಿ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದನ್ವಯ ಹೊಸದಾಗಿ ಸ್ಥಾಪಿತವಾದ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ 18 ಸಿ. ಜೆ. ಮತ್ತು 
ಜೆ. ಎಂ .ಎಫ್.ಸಿ ನ್ಯಾಯಾಲಯಗಳಿಗೆ ಪೀಠಾಧಿಕಾರಿಗಳನ್ನು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (1) ರ ಸರ್ಕಾರದ ಆದೇಶದನ್ವಯ ಹೊಸದಾಗಿ ಸ್ಥಾಪಿತವಾಗಿರುವ 125 ನ್ಯಾಯಾಲಯಗಳಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ 


೩೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


ಅಧಿಸೂಚನೆಯನ್ವಯ 18 ಸಿ. ಜೆ. ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯಗಳಿಗೆ ಪೀಠಾಧಿಕಾರಿಗಳನ್ನು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಆದ್ದರಿಂದ , ಸದರಿ 18 
ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಇಲಾಖೆಗೆ 18 ಸಹಾಯಕ ಸರ್ಕಾರಿ ಅಭಿಯೋಜಕರು- ವ - ಸಹಾಯಕ ಸರ್ಕಾರಿ ವಕೀಲರುಗಳ ಮತ್ತು ಅವರುಗಳ 
ಕಛೇರಿಗಳಿಗೆ ತಲಾ ಒಂದರಂತೆ 18 ಶೀಘ್ರಲಿಪಿಗಾರರ ಮತ್ತು 18 ದಲಾಯತರ ಒಟ್ಟಾರೆ 54 ಹುದ್ದೆಗಳನ್ನು ಸೃಜಿಸಲು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 371 ಪಿಪಿಇ 2014 , ಬೆಂಗಳೂರು, ದಿನಾಂಕ: 05ನೇ ಡಿಸೆಂಬರ್ , 2014, 
ಪ್ರಸ್ತಾವನೆಯಲ್ಲಿನ ವಿವರದ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾಗಿರುವ 125 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ, 
ಪೀಠಾಧಿಕಾರಿಗಳನ್ನು ಸ್ಥಳ ನಿಯುಕ್ತಗೊಳಿಸಿರುವ 18 ಸಿ. ಜೆ. ಮತ್ತು ಜೆ. ಎಂ .ಎಫ್ . ಸಿ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಅಂಕಣ (2) ರಲ್ಲಿನ ಕಛೇರಿಗಳಿಗೆ ಅಂಕಣ (3) ರಲ್ಲಿನ ವೃಂದದ ಅಂಕಣ (4) ರಲ್ಲಿನ 
ಸಂಖ್ಯೆಯ ಒಟ್ಟಾರೆ 54 ಹುದ್ದೆಗಳನ್ನು ಸೃಜಿಸಿದೆ. 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ "2014 -ನ್ಯಾಯಪರಿಪಾಲನೆ- 00 -114 -ಕಾನೂನು ಸಲಹೆಗಾರರು ಮತ್ತು ಸಮೂಪದೇಶಕರು 
0 - 02 - ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು - 002 - ಅಧಿಕಾರಿಗಳ ವೇತನ 003- ಸಿಬ್ಬಂದಿ ವೇತನ" ಇದರಡಿ ಭರಿಸತಕ್ಕದ್ದು . 

ಸದರಿ ಆದೇಶವನ್ನು ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ : ಜಿಒಬಿ.(I)26/2014, 
ದಿನಾಂಕ: 11 - 08 - 2014ರನ್ವಯ ಮತ್ತು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಎಫ್ಡಿ 602 ವೆಚ್ಚ- 11 /2014, ದಿನಾಂಕ: 26 - 11 - 2014ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) . 


ಕ್ರ. ಸಂ . 


- ಒಟ್ಟು 
ಹುದ್ದೆಗಳು 


ಸರ್ಕಾರದ ಆದೇಶ ಸಂಖ್ಯೆ : ಒಣ 371 ಪಿಪಿಇ 2014 , ಬೆಂಗಳೂರು, ದಿನಾಂಕ: 05ನೇ ಡಿಸೆಂಬರ್, 2014. 
ಅನುಬಂಧ 

ಹುದ್ದೆಗಳ 

ಸೃಜಿಸಿರುವ ಹುದ್ದೆಗಳು 
ಸೃಜಿಸಿರುವ ಹುದ್ದೆಗಳ ಕಛೇರಿಯ ಮತ್ತು ಸ್ಥಳ 

ಸಂಖ್ಯೆ 
( 2 ) 

(4 ) 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು | 01 
4ನೇ ಜೆ. ಎಂ .ಎಫ್. ಸಿ ನ್ಯಾಯಾಲಯ , 

ವ - ಸಹಾಯಕ ಸರ್ಕಾರಿ ವಕೀಲರು 
ಮೈಸೂರು 

ಶೀಘ್ರಲಿಪಿಗಾರರು 


( 1 ) 


( 3) 


01 


ದಲಾಯತ್ 


02 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಸಿ. ಜೆ, ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, 
ಮೂಡಲಗಿ, ಬೆಳಗಾವಿ ಜಿಲ್ಲೆ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


ದಲಾಯತ್ 


03 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
4ನೇ ಅಧಿಕ ಸಿ. ಜೆ, ಮತ್ತು ಜೆ. ಎಂ . ಎಫ್ .ಸಿ 
ನ್ಯಾಯಾಲಯ, ಹಾಸನ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


04 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ , ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, 
ಶಹಪುರ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 
ದಲಾಯತ್ 


05 . 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ, ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, 
ಹೆಗ್ಗಡದೇವನಕೋಟೆ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೦೫ 


ಕ್ರ. ಸಂ . 


ಸೃಜಿಸಿರುವ ಹುದ್ದೆಗಳ ಕಛೇರಿಯ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 
( 4) . 
_ 01 


ಒಟ್ಟು 
ಹುದ್ದೆಗಳು 
( 5 ) 


( 1 ) 


( 2) 


( 3 ) 


06 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ, ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ , 
ಇಂಡಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


07 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿ. ಜೆ. ಮತ್ತು ಜೆ. ಎಂ .ಎಫ್. ಸಿ 
4ನೇ ನ್ಯಾಯಾಲಯ , ರಾಯಚೂರು 


08 | 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
5ನೇ ಅಧಿಕ ಸಿ. ಜೆ , ಮತ್ತು ಜೆ. ಎಂ .ಎಫ್. ಸಿ 
ನ್ಯಾಯಾಲಯ, ಬೆಳಗಾವಿ 


ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


09 | 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿ. ಜೆ , ಮತ್ತು ಜೆ. ಎಂ .ಎಫ್. ಸಿ 
ನ್ಯಾಯಾಲಯ , ಕನಕಪುರ 


10 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ, ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ , 
ಶಿಕಾರಿಪುರ 


ಶೀಘ್ರಲಿಪಿಗಾರರು 


ದಲಾಯತ್ 


11 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ. ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, 
ಲಿಂಗಸಗೂರು 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


12 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
4ನೇ ಅಧಿಕ ಸಿ. ಜೆ, ಮತ್ತು ಜೆ . ಎಂ .ಎಫ್. ಸಿ 
3ನೇ ನ್ಯಾಯಾಲಯ , ಬಿಜಾಪುರ 


13 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
4ನೇ ಅಧಿಕ ಸಿ. ಜೆ . ಮತ್ತು ಜೆ . ಎಂ .ಎಫ್. ಸಿ 
5ನೇ ನ್ಯಾಯಾಲಯ, ತುಮಕೂರು 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 
ದಲಾಯತ್ 


14 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ , ಮತ್ತು ಜೆ. ಎಂ . ಎಫ್ . ಸಿ 
ನ್ಯಾಯಾಲಯ, ನಿಪ್ಪಾಣಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


ದಲಾಯತ್ 


15 


| 


01 


| 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿ. ಜೆ , ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ, 
ಪಾವಗಡ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 
ಶೀಘ್ರಲಿಪಿಗಾರರು 


ದಲಾಯತ್ 


೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


ಕ್ರ. ಸಂ . 


ಸೃಜಿಸಿರುವ ಹುದ್ದೆಗಳ ಕಛೇರಿಯ ಮತ್ತು ಸ್ಥಳ 


ಸೃಜಿಸಿರುವ ಹುದ್ದೆಗಳು 


ಹುದ್ದೆಗಳ 
ಸಂಖ್ಯೆ 


ಒಟ್ಟು 
ಹುದ್ದೆಗಳು 


( 1 ) 


( 2) 


( 3 ) 


( 5) 


16 


01 . 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಅಧಿಕ ಸಿ. ಜೆ. ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ , ವ - ಸಹಾಯಕ ಸರ್ಕಾರಿ ವಕೀಲರು 
ಕೆ. ಆರ್. ನಗರ 

| ಶೀಘ್ರಲಿಪಿಗಾರರು 


ದಲಾಯತ್ 


- 17 


03 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿ. ಜೆ, ಮತ್ತು ಜೆ. ಎಂ .ಎಫ್. ಸಿ 
ನ್ಯಾಯಾಲಯ , ನಂಜನಗೂಡು 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


ದಲಾಯತ್ 


18 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
3ನೇ ಅಧಿಕ ಸಿ. ಜೆ, ಮತ್ತು ಜೆ. ಎಂ . ಎಫ್. ಸಿ 
ನ್ಯಾಯಾಲಯ, ಅಥಣಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ವ - ಸಹಾಯಕ ಸರ್ಕಾರಿ ವಕೀಲರು 


ಶೀಘ್ರಲಿಪಿಗಾರರು 


ದಲಾಯತ್ 


54 


ಹೊಸದಾಗಿ ಸೃಜಿಸಲಾಗಿರುವ ಒಟ್ಟು ಹುದ್ದೆಗಳು 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು -- ಬಿ). 


P . R . 06 


ಸಹಕಾರ ಸಚಿವಾಲಯ 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನೇರ ಸಾಲ 

ಪದ್ದತಿಯಡಿ ರಾಜ್ಯ ಸರ್ಕಾರದ ಶೇಕಡಾ 5ರ ಭಾಗದ ವಂತಿಗೆ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್/ಎಲ್‌ಡಿಬಿ- 1/30 /2014 - 2015 , 

ದಿನಾಂಕ : 29 - 10 - 2014 , 


ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನೇರ 
ಸಾಲ ಪದ್ಧತಿಯಡಿ ರಾಜ್ಯ ಸರ್ಕಾರದ ಶೇಕಡಾ 5ರ ಭಾಗದ ವಂತಿಗೆ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 

ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು (ಕಸ್ಕಾರ್ಡ್) ನೇರ ಸಾಲದ ಮೂಲಕ ಪುನರ್ಧನ ಬಿಡುಗಡೆಗಾಗಿ 
ನಬಾರ್ಡ್ ಸಂಸ್ಥೆಗೆ ಸಲ್ಲಿಸಿದ ಪ್ರಸ್ತಾವೆಯನ್ನು ಪರಿಗಣಿಸಿ ನಬಾರ್ಡ್ ಕಸ್ಕಾರ್ಡ್ ಬ್ಯಾಂಕಿಗೆ ಅರ್ಹ ಮೊತ್ತವನ್ನಾಗಿ ಪರಿಗಣಿಸಿರುವ ರೂ .74,33,41,800. 00 
ಮೊತ್ತದಲ್ಲಿ ಮೇಲೆ ತನ್ನ ಪಾಲಿನ ಶೇಕಡಾ 90ರಷ್ಟು ಪುನರ್ಧನ ರೂ .66,77,21,500.00 ಮೊತ್ತವನ್ನು ದಿನಾಂಕ: 10 - 10 - 2014 ರಂದು ಕಸ್ಕಾರ್ಡ್ ಬ್ಯಾಂಕಿಗೆ 
ಬಿಡುಗಡೆ ಮಾಡಿರುತ್ತದೆ. ಕಸ್ಕಾರ್ಡ್ ಬ್ಯಾಂಕು ಪುನರ್ಧನಕ್ಕೆ ಅರ್ಹವಾಗಿರುವ ಮೊತ್ತ ರೂ . 74 ,33, 41,800.00ದಲ್ಲಿ ರಾಜ್ಯ ಸರ್ಕಾರದ ವಂತಿಗೆ ಶೇಕಡಾ 
5ರಷ್ಟು ರೂ .3, 71,67,000.00ಗಳನ್ನು ಬ್ಯಾಂಕಿಗೆ ಬಿಡುಗಡೆ ಮಾಡಲು ಸಹಕಾರ ಸಂಘಗಳ ನಿಬಂಧಕರು ಕೋರಿರುತ್ತಾರೆ. 

2014 -15ನೇ ಸಾಲಿನ ಇಲಾಖೆಯ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ನೇರ ಪದ್ಧತಿಯಡಿ 
ನಬಾರ್ಡಿನಿಂದ ಪುನರ್ಧನ ಪಡೆಯುವ ಯೋಜನೆಯಲ್ಲಿ ಲೆಕ್ಕಶೀರ್ಷಿಕೆ 6416 - 00 - 190 -1 - 01, 422 , 423( ಯೋಜನೆ) ಅಡಿ ರೂ .400 . 00 ಲಕ್ಷಗಳ 
ಅವಕಾಶ ಕಲ್ಪಿಸಲಾಗಿದೆ. 


ಮೇಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಒ 99 ಸಿಎಲ್ಎಸ್ 2013, ಬೆಂಗಳೂರು, ದಿನಾಂಕ: 06ನೇ ಡಿಸೆಂಬರ್, 2014, 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನೇರ ಸಾಲ ಪದ್ಧತಿಯಡಿ 
ರಾಜ್ಯ ಸರ್ಕಾರದ ಶೇಕಡಾ 5ರ ಭಾಗದ ವಂತಿಗೆಯಾಗಿ ರೂ .3, 71,67, 000 .00 (ಮೂರು ಕೋಟಿ ಎಪ್ಪತ್ತೊಂದು ಲಕ್ಷದ ಅರವತ್ತೇಳು ಸಾವಿರ 
ರೂಪಾಯಿಗಳು ಮಾತ್ರ) ಕೆಳಕಂಡಂತೆ ಬಿಡುಗಡೆ ಮಾಡಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೦೭ 


( ರೂ . ಗಳಲ್ಲಿ) 
2,82,09, 753. 00 


6416 - 00 - 190 - 1 - 01 - 01 ಸಾಲಪತ್ರಗಳ ಖರೀದಿಗಾಗಿ ಸಾಲ 
6416 - 00 - 190 - 1 - 01 - 422 ವಿಶೇಷ ಘಟಕ ಯೋಜನೆ 


63 , 74140. 00 


6416 - 00 - 190 - 1 - 01 - 423 ಗಿರಿಜನ ಉಪ ಯೋಜನೆ 


25 , 83,107 .00 


ಒಟ್ಟು | 3 , 71,67 ,000. 00 


ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು( ಪತ್ತು ), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಖಜಾನೆಯಿಂದ ಡ್ರಾ ಮಾಡತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು ಇಲ್ಲಿರುವ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿ 
ನ ಖಾತೆಗೆ ಜಮಾ ಮಾಡತಕ್ಕದ್ದು ಮತ್ತು ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 351 ವೆಚ್ಚ- 2 /2014 , ದಿನಾಂಕ: 05 - 12 - 2014 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 7 

* ಎಂ . ವೆಂಕಟಸ್ವಾಮಿ 
SC - 25 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀಮತಿ ಬಿ .ಎಲ್. ವತ್ಸಲ, ಪತ್ರಾಂಕಿತ ಆಪ್ತ ಸಹಾಯಕಿ, ಕೃಷಿ ಇಲಾಖೆ ಇವರಿಗೆ ಆಪ್ತ ಕಾರ್ಯದರ್ಶಿ 

(ಗ್ರೇಡ್- 2) ವೃಂದಕ್ಕೆ ಬಡ್ತಿ ನೀಡಿರುವುದನ್ನು ಬಿಟ್ಟುಕೊಡಲು / ಮುಂದೂಡಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ: 

1. ಅಧಿಸೂಚನೆ ಸಂಖ್ಯೆ: ಸಿಆಸುಇ 193 ಸಅಸೇ 2013 , ದಿನಾಂಕ: 28 -8 -2014, 

2 . ಅಧಿಕಾರಿಯವರ ಮನವಿ ದಿನಾಂಕ: 3 - 9 - 2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಅಧಿಸೂಚನೆಯಲ್ಲಿ ಶ್ರೀಮತಿ ಬಿ. ಎಲ್. ವತ್ಸಲ, ಪತ್ರಾಂಕಿತ ಆಪ್ತ ಸಹಾಯಕಿ, ಕೃಷಿ ಇಲಾಖೆ ಇವರಿಗೆ ಆಪ್ತ ಕಾರ್ಯದರ್ಶಿ 
(ಗ್ರೇಡ್ - 2) ವೃಂದಕ್ಕೆ ಬಡ್ತಿ ನೀಡಿ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) , ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯ 
ಕ್ರೀಡಾ ಇಲಾಖೆ - ಶ್ರೀಮತಿ ಜೆ. ಇ.ಸುಲೋಚನಾ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (2) ರ ಮನವಿಯಲ್ಲಿ ಅಧಿಕಾರಿಯವರು ತಮ್ಮ ಕೌಟುಂಬಿಕ ಕಾರಣಗಳಿಂದಾಗಿ ಬಡ್ತಿ ನೀಡಿರುವ ಹುದ್ದೆಯ ಕರ್ತವ್ಯವನ್ನು 
ನಿರ್ವಹಿಸುವುದು ಕಷ್ಟವಾಗುವುದರಿಂದ ತಮಗೆ ನೀಡಿರುವ ಮುಂಬಡ್ತಿಯನ್ನು ಸದ್ಯಕ್ಕೆ ( ಒಂದು ವರ್ಷಕ್ಕೆ ಬಿಟ್ಟು ಕೊಡಲು / ಮುಂದೂಡಲು ಕರ್ನಾಟಕ 
ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 4ಎ ಯ ಉಪನಿಯಮ (1) ರ ಪ್ರಕಾರ ಕೋರಿಕೆ ಸಲ್ಲಿಸಿದ್ದು, ಇದೇ ನಿಯಮದ 
ಉಪನಿಯಮ (3)ರ ಪರಂತುಕದನ್ವಯ ಪರಿಗಣಿಸಿ, ತಮಗೆ ನೀಡಿರುವ ಮುಂಬಡ್ತಿಯನ್ನು ಬಿಟ್ಟುಕೊಡಲು ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 
ಅಧಿಕಾರಿಯವರು ಸಲ್ಲಿಸಿರುವ ಮನವಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 4ಎ (1) ( 2) ಮತ್ತು 
(3) ರ ಪರಂತುಕದನ್ವಯ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 193 ಸಅಸೇ 2013, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್, 2014, 
ಶ್ರೀಮತಿ ಬಿ.ಎಲ್. ವತ್ಸಲ , ಪತ್ರಾಂಕಿತ ಆಪ್ತ ಸಹಾಯಕಿ, ಕೃಷಿ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ ಸಿಆಸುಇ 193 ಸಅಸೇ 2013 , ದಿನಾಂಕ: 
28 - 8 - 2014ರಲ್ಲಿ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ವೃಂದಕ್ಕೆ ಬಡ್ತಿ ನೀಡಿರುವುದನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 
1977ರ ನಿಯಮ 4 (1) (2) ಮತ್ತು (3) ರ ಪರಂತುಕದನ್ವಯ ಬಿಟ್ಟು ಕೊಡಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಂತೆ ಅನುಮತಿ ನೀಡಿ ಆದೇಶಿಸಿದೆ. 
1) ಶ್ರೀಮತಿ ಬಿ.ಎಲ್. ವತ್ಸಲ, ಪತ್ರಾಂಕಿತ ಆಪ್ತ ಸಹಾಯಕಿ ಇವರು ಬಡ್ತಿಯನ್ನು ಬಿಟ್ಟು ಕೊಡಲು ದಿನಾಂಕ: 3 - 9 - 2014ರಂದು ಲಿಖಿತ 

ಮನವಿಯನ್ನು ಸಲ್ಲಿಸಿರುವುದರಿಂದ ದಿನಾಂಕ: 3 - 9 - 2014 ರಿಂದ ಒಂದು ವರ್ಷದ ಅವಧಿಗೆ ಅಥವಾ ಬಡ್ತಿಗೆ ಪರಿಗಣಿಸುವ ನಿಕಟ 
ತರುವಾಯದ ದಿನಾಂಕದವರೆಗೆ ಇವುಗಳಲ್ಲಿ ಯಾವುದು ನಂತರವೋ ಅಲ್ಲಿಯವರೆಗೆ ಶ್ರೀಮತಿ ಬಿ .ಎಲ್. ವತ್ಸಲ, ಪತ್ರಾಂಕಿತ ಆಪ್ತ ಸಹಾಯಕಿ 

ಇವರನ್ನು ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ವೃಂದದ ಬಡ್ತಿಗೆ ಪರಿಗಣಿಸಲಾಗುವುದಿಲ್ಲ. 
2) ಶ್ರೀಮತಿ ಬಿ.ಎಲ್. ವತ್ಸಲ, ಪತ್ರಾಂಕಿತ ಆಪ್ತ ಸಹಾಯಕಿ ಇವರು ತಮಗೆ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ವೃಂದಕ್ಕೆ ಬಡ್ತಿ ನೀಡಿರುವುದನ್ನು 
ಬಿಟ್ಟು ಕೊಟ್ಟಿರುವ ಅವಧಿಯಲ್ಲಿ ತಮ್ಮ ಜೇಷ್ಠತೆಯನ್ನು ಕಳೆದುಕೊಳ್ಳುವರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


P . B . 9 


೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


ಆರ್ಥಿಕ ಸಚಿವಾಲಯ 


ವಿಷಯ : ಖಜಾನೆ- 2 ಯೋಜನಾ ಮೇಲ್ವಿಚಾರಣಾ ಘಟಕದಲ್ಲಿನ ಉಪ ನಿರ್ದೇಶಕರು ( ಖಜಾನೆ - II) ಖಜಾನೆ ನಿರ್ದೇಶನಾಲಯ 

ಹುದ್ದೆಯನ್ನು ಜಂಟಿ ನಿರ್ದೇಶಕರು ( ಖಜಾನೆ - II) ಹುದ್ದೆಯಾಗಿ ಮೇಲ್ದರ್ಜೆಗೇರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಆಇ 28 ಆಖಇ 2014 ದಿನಾಂಕ: 30 - 01 - 2014, 

2. ಟಿಪ್ಪಣಿ ಸಂಖ್ಯೆ: Prs ಖಜಾನೆ- II/14540/2014, ದಿನಾಂಕ: 09 -7 - 2014, 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಖಜಾನೆ - 2 ಯೋಜನಾ ಮೇಲ್ವಿಚಾರಣಾ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳ 
ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿಗಧಿಪಡಿಸಲಾಗಿದೆ. ಖಜಾನೆ - 2 ಯೋಜನಾ ಮೇಲ್ವಿಚಾರಣಾ ಘಟಕದಲ್ಲಿನ Functional Head (Treasury 
Functions) ಉಪನಿರ್ದೇಶಕರು ( ಖಜಾನೆ - 2) ಹುದ್ದೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಮತ್ತು ಕಾರ್ಯಬಾಹುಲ್ಯವನ್ನು ಗಮನಿಸಿ ಈ ಹುದ್ದೆಯನ್ನು 
Functional Head ( Treasury Functions) ಜಂಟಿ ನಿರ್ದೇಶಕರು ( ಖಜಾನೆ- 2) ( ವೇತನ ಶ್ರೇಣಿ ರೂ .40050 - 56550ರ) ಹುದ್ದೆಯಾಗಿ 
ಮೇಲ್ದರ್ಜೆಗೇರಿಸಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ( ಖಜಾನೆ - 2 ) ರವರು ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ಟಿಪ್ಪಣಿಯಲ್ಲಿ ಕೋರಿರುತ್ತಾರೆ 
ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆಇ 148 ಆಖಇ 2014, ಬೆಂಗಳೂರು, ದಿನಾಂಕ: 15 - 07 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಖಜಾನೆ - 2 ಯೋಜನಾ ಮೇಲ್ವಿಚಾರಣಾ ಘಟಕದಲ್ಲಿನ Functional Head (Treasury Functions) 
ಉಪನಿರ್ದೇಶಕರು ( ಖಜಾನೆ - 2) ಹುದ್ದೆಯನ್ನು ದಿನಾಂಕ: 01 - 09 - 2014 ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .40050 - 56550ರ Functional 
Head ( Treasury Functions) ಜಂಟಿ ನಿರ್ದೇಶಕರು ( ಖಜಾನೆ - 2) ಹುದ್ದೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಪಿಆರ್‌ಎಸ್/ ಖಜಾನೆ - 2 / 4540 /2014 
ದಿನಾಂಕ: 09 - 07 - 2014ರಲ್ಲಿ ನೀಡಿದ ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ಎಸ್ .ಶಿವರಾಮ್ , 

ಸರ್ಕಾರದ ಉಪ ಕಾರ್ಯದರ್ಶಿ , 
P . R . 82 

ಆರ್ಥಿಕ ಇಲಾಖೆ ( ಆಡಳಿತ). 


ಸಹಕಾರ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಸಇ 212 ಸಿಎಲ್‌ಎಸ್ 2013 , ಬೆಂಗಳೂರು, ದಿನಾಂಕ: 12ನೇ ಜನವರಿ , 2015 . 
ಪಿಕಾರ್ಡ್ ಬ್ಯಾಂಕುಗಳು , ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳು ಮತ್ತು ವ್ಯವಸಾಯ ಸೇವಾ ಸಹಕಾರ 
ಸಂಘಗಳಿಗೆ ಹೊಸ ಕಟ್ಟಡ ನಿರ್ಮಾಣ ಮತ್ತು ಹಳೆಯ ಕಟ್ಟಡಗಳ ದುರಸ್ಥಿಗಾಗಿ ಅನುದಾನ ಬಿಡುಗಡೆ ಬಗ್ಗೆ. 
ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್: ಎಲ್‌ಡಿಬಿ - 2ಬಿಎಲ್‌ಡಿ:36 : 2014 - 15 , ದಿನಾಂಕ: 24 - 11 - 2014, 


ವಿಷಯ : 


ಉಲ್ಲೇಖ: 


ಉಲ್ಲೇಖಿತ ಪತ್ರದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್‌ಎಸ್ 2013 , ದಿನಾಂಕ: 10 -10 -2014ರಲ್ಲಿ 
ಹೊರಡಿಸಲಾಗಿದ್ದ ಆದೇಶಕ್ಕೆ ಈ ಕೆಳಕಂಡಂತೆ ಭಾಗಶಃ ತಿದ್ದುಪಡಿ ಮಾಡಲಾಗಿದ್ದು, ಅದರಂತೆ ಆದೇಶ ಭಾಗದಲ್ಲಿ ಓದಿಕೊಳ್ಳತಕ್ಕದ್ದು: 

"ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ : ಆಇ 01 ಟಿಎಫ್ ಪಿ 2009, ದಿನಾಂಕ: 31 - 01- 2009ರ ಕಂಡಿಕೆ ಇ ಪ್ರಕಾರ, 2014 -15ನೇ ಸಾಲಿನ 
ಪೂರಕ ಅಂದಾಜಿನಲ್ಲಿ ಹೊಸ ಕಟ್ಟಡ ನಿರ್ಮಾಣ, ವಿಸ್ತರಣೆ ಹಾಗೂ ಹಳೆ ಕಟ್ಟಡಗಳ ದುರಸ್ಥಿಗಾಗಿ ಪೂರಕ ಅಂದಾಜು ಒಂದರಲ್ಲಿ ರೂ . 700.00 ಲಕ್ಷಗಳ 
ಆರ್ಥಿಕ ನೆರವನ್ನು ಒದಗಿಸಲಾಗಿರುವುದರಲ್ಲಿ ಮೊದಲನೇ ಕಂತಾಗಿ ಶೇಕಡಾ 25ರಷ್ಟನ್ನು ಅಂದರೆ ರೂ . 175 ಲಕ್ಷ (ಒಂದು ನೂರ ಎಪ್ಪತ್ತೈದು ಲಕ್ಷ 
ರೂಪಾಯಿಗಳು ಮತ್ರ) ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2425 - 00 -108 -0 - 70 - 100 (ಯೋಜನೆ) ಧನ ಸಹಾಯ / ಪರಿಹಾರದಡಿಯಲ್ಲಿ ಹೊಸ ಕಟ್ಟಡ 
ನಿರ್ಮಾಣ, ವಿಸ್ತರಣೆ ಹಾಗೂ ಹಳೆ ಕಟ್ಟಡಗಳ ದುರಸ್ಥಿಗಾಗಿ ದಿನಾಂಕ: 09 -12 - 2013ರ ಆದೇಶದಲ್ಲಿ ವಿಧಿಸಿರುವ ಎಲ್ಲಾ ಷರತ್ತಿಗೊಳಪಟ್ಟು ಬಿಡುಗಡೆ 
ಮಾಡಲಾಡಲಾಗಿದೆ. ಈ ಹಣವನ್ನು ಸಹಕಾರ ಸಂಘಗಳು ಸಲ್ಲಿಸುವ ಪೇಯಿಸ್ ರಸೀದಿ ಮೇಲೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಉಪ ನಿಬಂಧಕರವರ 
ಮೇಲು ಸಹಿಯೊಂದಿಗೆ ಖಜಾನೆಗೆ ಸಲ್ಲಿಸಿ ಹಣ ಸೆಳೆಯುವುದು . ಈ ಮೊತ್ತವನ್ನು ಸಹಕಾರ ಸಂಘಗಳು ಉಪಯೋಗಿಸಿಕೊಂಡ ನಂತರ ಕಾಮಗಾರಿಯ 
ಪ್ರಗತಿ ಪರಿಶೀಲಿಸಿ ಬಾಕಿ ಮೊತ್ತವನ್ನು ಬಿಡುಗಡೆ ಮಾಡಲು ಸಹಕಾರ ಸಂಘಗಳ ನಿಬಂಧಕರಿಂದ ಪ್ರಸ್ತಾವನೆ ಬಂದಾಗ ಬಿಡುಗಡೆ 
ಬಗ್ಗೆ ಕ್ರಮವಹಿಸಲಾಗುವುದು. ಉಳಿದಂತೆ ಆದೇಶದಲ್ಲಿ ಬೇರೆ ಬದಲಾವಣೆ ಇರುವುದಿಲ್ಲ. ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 371 
ವೆಚ್ಚ 2 /2014 , ದಿನಾಂಕ: 06 - 01 - 2015ರ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ". 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟಸ್ವಾಮಿ , 
P. R . 83 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ, 
SC - 100 

ಸಹಕಾರ ಇಲಾಖೆ. 


238 0 


FOTE37 ODZIE, TOUJO, JUDJE ? 06 , 90093 


೩೦೯ 


Sub : 


COMMERCE AND INDUSTRIES SECRETARIAT 
Premature termination of Mining Lease No. 2561 Granted in favour of Sri K . R . Kaviraj, for iron ore over an 

area of 85 .00 acres in survey No. 1, Kallahalli reserve forest, Hospet, Bellary District - reg ., 
1. Letter No .DMG /ML 2561/2012 -13, dated :10. 12 .2012 from Director , Department of Mines and Geology . 
2 . Order passed by Secretary (Mines, SSI & Textiles), Commerce & Industries Department, dated : 22.08 .2013 . 
3. Letter No.GaBuE/GaGu2561/2014 - 15 dated : 23 .07.2014 . from Director, Department of Mines and Geology . 


Read : 


PREAMBLE : 

On 22 .04 . 1993 the owner of M /s.LakshmiMinerals , Sri.K . R .Kaviraj filed an application for prospecting licence in respect of Survey 
No .1 measuring 80 acres , situated in Kallahalli village forest, Hospet Taluk , Bellary District. On 27. 08 . 1993 the Government rejected the 
said application on the ground that the said area is of Sri.H . R .Gaviyappa , ML No.62 . Aggrieved by the above Order the lessee 
challenged before the Mines Tribunal. The Tribunal by its Order dated : 01.04 . 98 remanded the case . After remand of the case , the 
Director heard the case and passed an order dated : 03.11.1998 and rejected the claim of Respondent lessee. 
On 10 .06 .1999 after lapse of 07 months Sri.K .R .Kaviraj, filed an application for Mining Lease over the same land. The said application 
was sent to drawing section . The Drawing section wrongly informs that sketch of Sri.H . R .Gaviyappa, pertains to one Smt.Rani Lal 
Kumari bai. On the basis of this ML NO . 2561 was issued on 17 .10 .2007 to Sri.H .R .Kaviraj in survey No. 1 Kallahalli reserve forest, 
Hospet, Bellary Districtby considering it as virgin area for a period of 20 years . 
2 . The Director , Mines and Geology sent a report read at (1) above for cancellation of Mining Lease in respect of Survey No . 1 
measuring 85 acres situated in Kallahalli Reserve forest, Hospet taluk, Bellary District, belonging to Sri.K . R .Kaviraj . 
3 . Based on the above report the Secretary to the Government issued notice , an enquiry was conducted and after hearing, certain 
directions were given to Director, Mines & Geology for reconsideration with certain observations read at (2 ) above . 

The observations are : 
(1) If the department officers/staff have given wrong information leading to grave mistake, departmental enquiry has to be 

conducted against them . 
(2 ) CEC opinion has to be sought on the case. Before opinion of the CEC , if there are any administrative and legalhurdles , 

opinion has to be taken from legal experts. 
( 3) To find out whether only the lessee has given wrong information or departmental officers have derelicted their duties by 

not reporting the actual facts after verifying the documents . In this proposal, it is against the principles of natural justice 
as only the appellant is made responsible excluding the department officers . At the time of verification by CEC there 

was an opportunity to put forth the above facts but it was not done by the DMG , it has to be reviewed . 
4 . Since no definite order has been passed in the earlier proceedings read at (2 ) above and only certain observations were 
made in the order, it is felt necessary to hear again , a notice is issued to the Respondent/ lessee under Rule 26 (1) of the MCR 1960 . The 
lessee appeared through an advocate and hearing was conducted on 21.07 .2014, 26 .07 .2014 , 02.08 .2014 and 12.08 .2014 . The 
Director Mines and Geology files his submissions dated : 23.07 .2014 . 

5. The Director , Mines & Geology, read at (3 ) above , apart from above facts submitted the following facts. The gist of the 
letter are ; 

(1) After completion of mining lease of Sri.H .R .Gaviyappa it should have been notified , called for application and after 

hearing of the said applications lease should have been granted . 
(2 ) Therefore, it is violation of Rule 59 and 60 of MCR . For the violation of the above rule a notice has been issued to lessee 

on 27.09.2012. On reply to the notice, the lessee has put the responsibility on the departmental officers . The reply was 
not satisfactory and the lessee had within his knowledge that it was held area , intentionally gets the lease of land as 

virgin area . 
( 3) With respect to observations of order dated: 22.08 . 2013 , Sri.D . S .Umesh , Asst. Engineer, who was responsible for wrong 

mentioning for mining lease number has expired , and no action can be taken against him since he died . 
Sri.K .Sathyanarayana, F .D .C .,who is responsible for not properly scrutinize the property , action is being initiated him as 

per law . 
(4 ) The above mining lease is in B category , R & R plan was prepared by ICFRE and the same was approved by CEC . The 

Execution of the same was not forthcoming from the lessee . The period of mining lease is upto 16 .10 .2027 . EC is 

existing the forest clearance is up to 16 . 10 .2027 . As per R & R plan , the lessee has not submitted the IBM mining plan . 
6 . The Respondent / Lessee in response to the notice has submitted following reply on 02 .08 .2014 . The gist of the reply are ; 
(1 ) The lessee is in mining business and is looking for his own operation . During the course of search lessee noticed the land 

bearing survey No. 1 measuring 34 .14 hectares situated in Kallahalli village , Hospet Taluk , Bellary District which was 
unoperated , virgin area . Where no mining was undertaken by any persons. Therefore lessee filed an application on 
10. 06 . 1999 for grant of Mining lease . The said application was sent to the drawing section of DMG for verification and the 


200 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೯ , ೨೦೧೫ 


20300 


same was sent to Deputy Director, Department of Mines & Geology , Hospet to conduct spot inspection . The Deputy Director 
conducted spot inspection and has submitted report stating that the survey No. 1 is reserved forest. He did not make any 

reference on the leases held . 
(2 ) The Hon ble Supreme Court of India appointed CEC to inspect the lease of lessee to ascertain that whether there are any 

violations . The joint team conducted spot inspection and reported that the lessee was not violated and put the ML of lessee 
in B - category . Thereafter the lessee called upon to carry R & R plan . Accordingly lessee submitted R & R plan to ICFRE 
for approval and the same was approved . The Director, Mines & Geology issued approval and called upon to fulfill R & R 

Plan . The lessee executed 80 % of R & R plan . 
(3) There was no allegation against the lessee at any point of time earlier that the lessee has committed any irregularities and 

illegalities. Only on 27. 9.2012 the DMG issued Show cause notice that why the recommendation shall not be made to State 
Government for premature determination of ML No. 2561 on the ground that ML was granted without a notification under 
Rule 5 of MC rules . The lessee replied to the notice as unsustainable and to withdraw the notice. Despite giving satisfactory 
explanation , the Director, Mines & Geology sent report to the Government for premature determination . The Secretary to 
the Government issued notice and conducted the hearing. The Secretary after hearing the matter passed an order 

dated :22.08 .2013 and rejected the recommendation of Director , Mines & Geology. 
(4 ) The Secretary is competent authority under Government of Karnataka Transaction of Business Rules. There is no 

requirement of taking the consent of jurisdictional minister if premature determination is made by the Secretary. If 
recommendation is made by the Secretary then the same is required to Jurisdictional Minister . The Order passed by the 
Secretary becomes final. There is no challenge to the same. Once it becomes final the State Government has become 
functus officio , thereafter the State Government has no jurisdiction to entertain to any other petition on the same grounds . 
The Order dated :22/08 /2013 has become final. If aggrieved by the same order it is required to be challenged before the 
competent revisional authority as provided under rule 54 of MC Rules and file appropriate legal proceedings available in the 


law . 


7. The respondent/lessee raised the following preliminary objection on the maintainability of the notice issued under rule 26 (1) 

by the Secretary on 1.07 .2014 . 
i. Lessee applied the lease way back in the year 1999 . Since then no objection was raised . After 15 years of the application , 

raising applicability of Rule 59 of MC Rules is illegal and without authority of law . 
ii The notice issued is required to the rejected as the lessee already invested huge investment of more than 45 crores on 

mining lease . 
iii The State Government cannot contradict its order aftermaking the lessee to invest huge amount of money in obtaining 

various permission. 
iv . The notice is issued after 7 years of mining lease . If there was any objection the same should have been rejected at the 

earliest. The recommendation of DMG is required to be rejected on delay and latches. 
v . No document is produced to show the violation of the Rule 59 of MC Rules. 
vi. The notice issued by the present Secretary is ultra virus the power conferred on the Secretary and as such without 

jurisdiction . The same was considered by the State Government and rejected the recommendation of Director, Mines & 
Geology on 22 .09 .2013. Once recommendation of DMG is rejected the State Government has no power to review its 
own order in much has the State Government as become functus officio and therefore entire proceedings initiated is 

without jurisdiction and authority of law . 
vii. The entire exercise of jurisdiction of the State Government is illegal in as much as the Central Government has granted 

permission under section 5 of the Act. Once the Central Government grants permission the State is divested of powers 

to cancel the lease , unless Central government as required under section 4A MMDR Act. 
viii. The premature determination of the lease issued under sub -rule 1 of rule 26 is not maintainable . The relevant section 

applicable is section 4 A of MMDRAct . 
ix The notice does not state the grounds for premature determination of lease as required under section 4 A of MMDR Act. 

The ground urged by the DMG does not come under Sub Section ( 1) or (2) of Section 4A of MMDR Act 
x The notice issued is again erroneous and assumption that there is no approval of the Central Government. At any event 

of the matter even assuming that the rule 59 of MC rules is applicable and by virtue of the approval granted by the 
Central Government under Sub Section ( 1) of section 5 of MMDR Act, the Central Government deemed to have been 

granted the relaxation under Sub Rule 2 of rule 59 of MC Rules. 
xi. The lessee has not made any misrepresentation and there is no allegation of fraud . If the State agency on their own 

commits certain errors which are not admitted by the lessee , the lessee cannot be found fault with . 
xii The lease can be prematurely terminated only if the violation of any of the condition of the breach of the lease deed . 

Admittedly lessee has not committed breach . 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


200 


8 . After completion of hearing and going through the records the following issues arise for consideration in this case . 

a )Whether the respondent lessee has made out sufficient case against the proceeding on procedural grounds ? 
b ) Whether themining area granted to the lessee is held area of Sri H R Gaviyappa , ML No.62 ? 

c )Whether Mining Lease can be withdrawn, if the mining area granted is held area of Sri H R Gaviyappa ? 
Reasons; 
For issue No.(a ); The earlier proceedings were initiated under rule 26 (1) and the respondentlessee never questioned the same. In fact 
he has been repeatedly harping that the earlier secretary in the same proceeding has passed a favourable order to him and state 
government cannot open the same case. Once he accepts the validity of the earlier proceedings wherein he was called upon to answer 
why the lease is not to be recommended for premature termination and an order was passed on 22 .8 . 2013 , he cannot question the 
same now saying that the proceedings cannot be taken up at all. The order dated 22 . 8 . 2013 was not a definite order, it has not 
concluded that wrong was committed. Therefore the contention of the respondent/lessee cannot be acceptable . 
For issue ( b ); It is noticed from records and from report of Director, Mines and Geology that Sri K R Kaviraj, the owner of M /s Lakshmi 
minerals (the lessee) filed an application for Prospecting Licence over an extent of 80 .00 acres in Sy. No . 1 of Kallahalli village , Hospet 
Taluk , Bellary District on 22 . 4 .1993 . The Drawing Branch observed that it overlaps the Mining Lease of Sri 1:1 R Gaviyappa (ML No.62) 
and accordingly the application was rejected . Aggrieved by the said rejection order applicant preferred a revision before Mines Tribunal. 
The Mines Tribunal remanded the case . The Director, Mines and Geology after the remand conducted hearing and rejected the 
application on 3 . 11. 1998 . The Lessee had within his knowledge of all the above facts. The Lessee , after lapse of 7 months again files an 
application seeking Mining Lease over an area of 85 .00 acres (34 .40 Hectares) on 10.6 . 1999 , without bringing the facts that the area 
applied overlaps the held area of Sri H R Gaviyappa . Meanwhile although the drawing branch has brought out the area overlaps with 
the held area of H .R .Gaviappa and 2 other MLIPL application , the wrongly mentioning of ML.No as 1751 instead of 62 has led to 
deviation that the ML No .1751 did not belong to Sri H R Gaviyappa and this resulted in grant/execution of Mining Lease No .2561 to 
Sri K R Kaviraj from 17 .10. 2007 for 20 years . The Lessee, in his written submissions has not stated any facts that the area granted to 
him is held area of Sri H R Gaviyappa and is silent about the facts . On the contrary the Lessee transfers the responsibility on the 
department for committing errors . From the above facts it can be seen that the Lessee had within his knowledge that the area granted is 
leased out land and intentionally applies for the lease of the land as Virgin area . It is known to the Lessee that he had applied earlier 
and the same has been rejected . Knowing that the area is held area applies for the area as virgin area misrepresenting the fact. 


For issue (c ) ; 

As discussed above the area granted to the Lessee is a held area which was earlier granted to one Sri H R Gaviyappa in 
ML No.66 . No area which was previously held or which is being held under a prospecting licence or a mining lease or in respect of 
which an order had been made for the grant thereof, shall be available for grant unless the area available for grant is notified in the 
Official Gazette at least thirty days in advance . 

The Rule 59 of the MCR 1960 reads as follow ; " Rule 59 - Availability of area for regrant to be notified . 

( 1) No area 
(a ) which was previously held or which is being held under a reconnaissance permit or a prospecting licence or a mining 
lease ; or 
(b ) which has been reserved by the Government or any local authority for any purpose other than mining; or 
(c ) in respect of which the order granting a permit or licence or lease has been revoked under sub -rule (1 ) of rule 7A or 
sub - rule ( 1) of rule 15 or sub - rule (1 ) of rule 31 , as the case may be; or 
(d ) in respect of which a notification has been issued under sub section (2 ) or sub -section (4 ) of section 17 ; or 
( e) which has been reserved by the State Government or under section 17A of the Act, 
shall be available for grant unless 
(i) an entry to the effect that the area is available for grant is made in the register referred to in sub -rule (2 ) of rule 7D or 
sub -rule 
(ii) (2 ) of rule 21 or sub -rule (2 ) of rule 40 , as the case may be ; and 
(iii) the availability of the area for grant is notified in the Official Gazette and specifying a date (being a date not earlier than 
thirty days from the date of the publication of such notification in the Official Gazette ) from which such area shall be 
availablefor grant: 
Provided that nothing in this rule shall apply to the renewal of a lease in favour of the original lessee or his legal heirs not 
withstanding the fact that the lease has already expired : 
Provided further that where an area reserved under rule 58 or under section 17A of the Act is proposed to be granted to a 
Government company , no notification under clause (ii) shall be required to be issued : 
Provided also that where an area held under a reconnaissance permit or a prospecting licence , as the case may be, is 
granted in terms of sub -section (1) of section 11, no notification under clause (ii) shall be required to be issued . 


೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


(2 ) The Central Governmentmay, for reasons to be recorded in writing , relax the provisions of sub -rule ( 1) in any special 

case." 

9 . In this case the area granted to lessee is held area of SriHR Gaviyappa in ML No.62 . Before granting Mining Lease to the 
Lessee it would have been notified as per Rule 59 of MCR 1960 . Hence the Mining Lease granted to lessee has to be withdrawn . 
Hence the following order . 

Government Order No. Cl 256 MMM 2012, Bengaluru , dated :16th January , 2015, 
In view of the above , the Government hereby decided to take the following decisions with respect to the recommendations made 
by the Director, Mines and Geology , Bangalore for premature termination of the Mining . Lease NO . 2561 over an area of 85 acres for 
iron ore situated in Survey No. 1 in Kallahalli Reserve forest , Hospet taluk , Bellary District,belonging to Sri.K . R .Kaviraj. 

a. To accept the proposal of the Director, Mines and Geology for premature termination of mining lease 2561. 
b . To recommend to the Government of India for premature termination of mining lease 2561 on the grounds of 

violation under Rule 59 ofMCR 1960 . 


P . R . 84 


By Order and in the name of the Governor of Karnataka 

R .CHANDRASHEKAR 
Under Secretary to Government (Mines )(1/c), 

Commerce & Industries Department. 


S . C . 100 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಯೋಜನಾ ಮೇಲ್ವಿಚಾರಣಾ ಘಟಕದ 

ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 34 ಎಸ್‌ಇಎಂ 96 , ದಿನಾಂಕ: 19 - 02 -1997. 

2. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 03 ಸಸಿವಿ 98, ದಿನಾಂಕ: 24 - 04 - 1998. 
3. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 105 ಸಉಸೇ 2014, ದಿನಾಂಕ: 07 - 07 - 2014 , 

4 . ಆರ್ಥಿಕ ಇಲಾಖೆಯ ಕಡತ ಸಂಖ್ಯೆ : ಆಇ 01 ಯೋಮೇಘ 2015. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ಮತ್ತು (2) ರಲ್ಲಿ ಓದಲಾಗಿರುವ ಆದೇಶದಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಈ ಕೆಳಕಂಡ ಸಿಬ್ಬಂದಿಗಳನ್ನು ಒಳಗೊಂಡಂತೆ 
ಯೋಜನಾ ಮೇಲ್ವಿಚಾರಣಾ ಘಟಕವನ್ನು ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಿ ಕಾಲಕಾಲಕ್ಕೆ ಮುಂದುವರಿಸಿಕೊಂಡು ಬರಲಾಗಿದೆ. 
ಕ್ರ. ಸಂ . ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ | 
ಜಂಟಿ /ಉಪ ಕಾರ್ಯದರ್ಶಿ 
02 ಶೀಘ್ರಲಿಪಿಗಾರರು 

ಕಿರಿಯ ಸಹಾಯಕರು 
04 

ಅಕೌಂಟ್ಸ್ ಆಫೀಸರ್ 
(ಮಹಾಲೇಖಪಾಲರ ಕಛೇರಿಯಿಂದ ಅಥವಾ ರಾಜ್ಯ ಲೆಕ್ಕ ಪತ್ರ ಇಲಾಖೆಯಿಂದ 

ನಿಯೋಜಿಸುವುದು) ( ವೇತನ ಶ್ರೇಣಿ ರಹಿತ ಹುದ್ದೆ) 
05 ಸಹಾಯಕ ನಿರ್ದೇಶಕರು / ಉಪ ನಿರ್ದೇಶಕರು (ವೇತನ ಶ್ರೇಣಿ ರಹಿತ ಹುದ್ದೆ) 


_ 03 


06 


ಪ್ರೋಗ್ರಾಮರ್ 


07 


ಶೀಘ್ರಲಿಪಿಗಾರರು / ಡಾಟಾ ಎಂಟ್ರಿ ಆಪರೇಟರ್ 


ಸಂಶೋಧನಾಧಿಕಾರಿ ಮತ್ತು ಪದನಿಮಿತ್ತ ಅಪರ ನಿರ್ದೇಶಕರು/ ಸಹ ನಿರ್ದೇಶಕರು / 
ಉಪ ನಿರ್ದೇಶಕರು, ಯೋಜನಾ ಮೇಲ್ವಿಚಾರಣಾ ಘಟಕ ( ವೇತನ ಶ್ರೇಣಿ ರಹಿತ ಹುದ್ದೆ) 
ಶಾಖಾಧಿಕಾರಿ 


09 


10 


ಹಿರಿಯ ಸಹಾಯಕರು 


12 


ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ಟೆಕ್ನಿಷಿಯನ್ (ಗ್ರೂಪ್- ಡಿ ದರ್ಜೆಯ ನೌಕರರ ವೇತನ ಶ್ರೇಣಿಯಲ್ಲಿ) 
ವಾಹನ ಚಾಲಕ 


13 


14 


01 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೧೩ 


ಕ್ರಸಂ. 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


_ 15 


ಡಾಟಾ ಎಂಟ್ರಿ ಆಪರೇಟರ್ 
ಹಿರಿಯ ಸಹಾಯಕ 


16 


- 
- 


01 
01 


17 


ಸಹಾಯಕ 


18 


ಕಿರಿಯ ಸಹಾಯಕ 


- 01 


ಒಟ್ಟು | 19 ಹುದ್ದೆಗಳು 
ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆರ್ಥಿಕ ಇಲಾಖೆಯಲ್ಲಿನ ಮೇಲ್ವಿಚಾರಣಾ ಘಟಕದಲ್ಲಿನ ಎಲ್ಲಾ ಹುದ್ದೆಗಳನ್ನು 
ದಿನಾಂಕ : 19 - 02 -2014 ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. ಸದರಿ ಹುದ್ದೆಗಳ ಅವಧಿಯ ಮುಂದುವರಿಕೆಯು 
ದಿನಾಂಕ : 18 - 02 - 2015ಕ್ಕೆ ಮುಕ್ತಾಯಗೊಳ್ಳುತ್ತದೆ. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಕಡತದಲ್ಲಿ ಆರ್ಥಿಕ ಇಲಾಖೆಯು ಈ ತಾತ್ಕಾಲಿಕ ಹುದೆಗಳನ್ನು ಶಾಶ್ವತವಾಗಿ ಮುಂದುವರಿಸುವಂತೆ 
ಆರ್ಥಿಕ ಇಲಾಖೆಯ ಮೇಲ್ವಿಚಾರಣಾ ಘಟಕದ ಕಡತ ಸಂಖ್ಯೆ : ಆಇ 24 /ಯೋಮೇಘ/2012ರಲ್ಲಿ ಕೋರಿದ್ದು, ಹುದ್ದೆಗಳನ್ನು ಖಾಯಂಗೊಳಿಸಲು 
ಸಿ. ಆ. ಸು . ಇ( ಆಡಳಿತ ಸುಧಾರಣೆ) ಯಿಂದ ಕಾರ್ಯಧ್ಯಯನ ವರದಿಯನ್ನು ನಿರೀಕ್ಷಿಸಲಾಗಿದೆ ಹಾಗೂ ಸದ್ಯಕ್ಕೆ ಸದರಿ ಹುದ್ದೆಗಳನ್ನು 
ದಿನಾಂಕ: 19 - 02 - 2015ರಿಂದ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಮುಂದುವರಿಸಿ ಆದೇಶಿಸುವಂತೆ ಕೋರಲಾಗಿದೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 08 ಸಉಸೇ 08 2015 , ಬೆಂಗಳೂರು, ದಿನಾಂಕ: 14ನೇ ಜನವರಿ , 2015. 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಯೋಜನಾ ಮೇಲ್ವಿಚಾರಣಾ 
ಘಟಕದಲ್ಲಿನ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ : 19 - 02 -2015ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 
ಕ್ರ. ಸಂ . ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
01 | ಜಂಟಿ/ಉಪ ಕಾರ್ಯದರ್ಶಿ 

ಶೀಘ್ರಲಿಪಿಗಾರರು 


| ಕಿರಿಯ ಸಹಾಯಕರು 


05 


ಅಕೌಂಟ್ಸ್ ಆಫೀಸರ್ 
( ಮಹಾಲೇಖಪಾಲರ ಕಛೇರಿಯಿಂದ ಅಥವಾ ರಾಜ್ಯ ಲೆಕ್ಕ ಪತ್ರ ಇಲಾಖೆಯಿಂದ 
ನಿಯೋಜಿಸುವುದು) (ವೇತನ ಶ್ರೇಣಿ ರಹಿತ ಹುದ್ದೆ) 
ಸಹಾಯಕ ನಿರ್ದೇಶಕರು / ಉಪ ನಿರ್ದೇಶಕರು (ವೇತನ ಶ್ರೇಣಿ ರಹಿತ ಹುದ್ದೆ) 
ಪ್ರೋಗ್ರಾಮರ್ 
ಶೀಘ್ರಲಿಪಿಗಾರರು / ಡಾಟಾ ಎಂಟ್ರಿ ಆಪರೇಟರ್ 
ಸಂಶೋಧನಾಧಿಕಾರಿ ಮತ್ತು ಪದನಿಮಿತ್ತ ಅಪರ ನಿರ್ದೇಶಕರು, ಸಹ ನಿರ್ದೇಶಕರು / 
ಉಪ ನಿರ್ದೇಶಕರು, ಯೋಜನಾ ಮೇಲ್ವಿಚಾರಣಾ ಘಟಕ ( ವೇತನ ಶ್ರೇಣಿ ರಹಿತ ಹುದ್ದೆ) 


06 


09 | 


ಶಾಖಾಧಿಕಾರಿ 


10 


11 


ಹಿರಿಯ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ಟೆಕ್ನಿಷಿಯನ್ (ಗ್ರೂಪ್- ಡಿ ದರ್ಜೆಯ ನೌಕರರ ವೇತನ ಶ್ರೇಣಿಯಲ್ಲಿ) 
ವಾಹನ ಚಾಲಕ 


13 | 


14 . 


ಡಾಟಾ ಎಂಟ್ರಿ ಆಪರೇಟರ್ 


16 


ಹಿರಿಯ ಸಹಾಯಕ 


17 


ಸಹಾಯಕ 


18 | ಕಿರಿಯ ಸಹಾಯಕ 


ಒಟ್ಟು | 19 ಹುದ್ದೆಗಳು 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 

ಭಾಗ ೧ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96 , ದಿನಾಂಕ : 10 - 07- 1996ರಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 85 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6). 


ಒಳಾಡಳಿತ ಸಚಿವಾಲಯ 


ವಿಷಯ : ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವ ಬೇಗಾರು 

ಗ್ರಾಮವನ್ನು ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ಪಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 54 ಪಿಓಪಿ 85 , ದಿನಾಂಕ: 19 -07 -1985 . 

2. ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರುರವರ ಪತ್ರ ಸಂಖ್ಯೆ: 
ಆರ್‌ಎಲ್‌ಎನ್‌( 6) 26/2014 -15, ದಿನಾಂಕ: 11 -11 - 2014. 


ಪ್ರಸ್ತಾವನೆ: 


. 


ಮೇಲೆ ಓದಲಾದ (1) ರ ಅಧಿಸೂಚನೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ಘಟಕದ ಕೊಪ್ಪ ಉಪವಿಭಾಗದ ಕೊಪ್ಪ ಪೊಲೀಸ್ ವೃತ್ತ ಮತ್ತು 
ಕೊಪ್ಪ ಕಂದಾಯ ತಾಲ್ಲೂಕಿನ ವ್ಯಾಪ್ತಿಗೆ ಒಳಪಡುವ ಬೇಗಾರು" ಗ್ರಾಮವನ್ನು ಹರಿಹರಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗಿತ್ತು. 

ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, 
ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಘಟಕದ ಕೊಪ್ಪ ಉಪ ವಿಭಾಗದ ಕೊಪ್ಪ ಕಂದಾಯ ತಾಲ್ಲೂಕು ವ್ಯಾಪ್ತಿಗೆ ಒಳಪಡುವ ಹರಿಹರಪುರ ಪೊಲೀಸ್ ಠಾಣಾ 
ವ್ಯಾಪ್ತಿಯಲ್ಲಿರುವ "ಬೇಗಾರು " ಹಾಗೂ ಅದರ ಉಪಗ್ರಾಮಗಳು ಶೃಂಗೇರಿ ಕಂದಾಯ ತಾಲ್ಲೂಕಿನ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ. ಬೇಗಾರು ಗ್ರಾಮದ 
ಸಾರ್ವಜನಿಕರು ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೆ ಶೃಂಗೇರಿ ಪಟ್ಟಣವನ್ನೇ ಅವಲಂಬಿಸಿದ್ದು, ಈ ಗ್ರಾಮಗಳಿಂದ ಶೃಂಗೇರಿ ಪಟ್ಟಣಕ್ಕೆ ಉತ್ತಮ ಸಾರಿಗೆ 
ಸೌಕರ್ಯವಿದೆ. ಆದರೆ, ಈ ಗ್ರಾಮಗಳ ಸಾರ್ವಜನಿಕರು ಕೇವಲ ಪೊಲೀಸ್ ಠಾಣೆಯ ಕೆಲಸ ಕಾರ್ಯಗಳಾದ ಮೈಕ್ ಲೈಸೆನ್ಸ್ , ಗನ್ ಲೈಸೆನ್ಸ್ , 
ಪಾಸ್‌ಪೋರ್ಟ್ ವೆರಿಫಿಕೇಷನ್ ಇತ್ಯಾದಿಗಳಿಗೆ ಹರಿಹರಪುರ ಪೊಲೀಸ್ ಠಾಣೆಗೆ ಹೋಗಬೇಕಾಗಿರುತ್ತದೆ . ಆದ್ದರಿಂದ, ಬೇಗಾರು ಗ್ರಾಮದ ಸಾರ್ವಜನಿಕರ 
ಅನುಕೂಲತೆಯ ದೃಷ್ಟಿಯಿಂದ ಬೇಗಾರು ಗ್ರಾಮವನ್ನು ಹರಿಹರಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಬೇರ್ಪಡಿಸಿ, ಕೊಪ್ಪ ವಿಭಾಗದ ಶೃಂಗೇರಿ ಪೊಲೀಸ್ 
ಠಾಣಾ ವ್ಯಾಪ್ತಿಗೆ ಸೇರಿಸಿ ಸರ್ಕಾರದ ಮಂಜೂರಾತಿ ಆದೇಶ ನೀಡುವಂತೆ ಕೋರಿರುತ್ತಾರೆ. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 270 ಪಿಓಪಿ 2014 , ಬೆಂಗಳೂರು, ದಿನಾಂಕ: 1-1- 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಬೇಗಾರು ಗ್ರಾಮವನ್ನು 
ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡಿಸಲು ಸರ್ಕಾರದ ಅನುಮೋದನೆಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 86 

ಹೆಚ್.ಆರ್. ಪುಟ್ಟೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 50 

ಒಳಾಡಳಿತ ಇಲಾಖೆ ( ಮೊಲೀಸ್ ವೆಚ್ಚ) 


ಒಳಾಡಳಿತ ಸಚಿವಾಲಯ 


ವಿಷಯ : ಚಿಕ್ಕಮಗಳೂರು ತಾಲ್ಲೂಕು ಖಾಂಡ್ಯ ಹೋಬಳಿಯ 14 ಗ್ರಾಮಗಳನ್ನು ಬಾಳೆಹೊನ್ನೂರು 

ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ಪಡೆ ಮಾಡುವ ಬಗ್ಗೆ. 
ಓದಲಾಗಿದೆ: ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರ ಸಂಖ್ಯೆ : 

ಆರ್‌ಎಲ್‌ಎನ್‌ (6)24 /2014 - 15, ದಿನಾಂಕ: 24 - 11 -2014 . 


ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 24 - 11- 2014 ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ, ಚಿಕ್ಕಮಗಳೂರು ತಾಲ್ಲೂಕು ಖಾಂಡ್ಯ ಹೋಬಳಿಯ 14 ಗ್ರಾಮಗಳು ಆಲ್ಲೂರು, ಮಲ್ಲಂದೂರು ಮತ್ತು ಬಾಳೆಹೊನ್ನೂರು ಪೊಲೀಸ್ ಠಾಣೆಗಳ 
ವ್ಯಾಪ್ತಿಗಳಲ್ಲಿ ಹಂಚಿ ಹೋಗಿರುತ್ತವೆ. ಸದರಿ ಗ್ರಾಮಗಳ ಜನರು ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೆ ಬಾಳೆಹೊನ್ನೂರು ಪಟ್ಟಣವನ್ನೇ ಆಶ್ರಯಿಸಿರುವುದರಿಂದ, 
ಸಾರ್ವಜನಿಕರ ಅನುಕೂಲತೆಯ ದೃಷ್ಟಿಯಿಂದ ಕೆಳಕಂಡ 14 ಗ್ರಾಮಗಳನ್ನು ಚಿಕ್ಕಮಗಳೂರು ಗ್ರಾಮಾಂತರ ವೃತ್ತಕ್ಕೆ ಸೇರಿದ ಆಲ್ಲೂರು ಮತ್ತು ಮಲ್ಲಂದೂರು 
ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಬೇರ್ಪಡಿಸಿ, ಕೊಪ್ಪ ಉಪ ವಿಭಾಗದ ಎನ್. ಆರ್ . ಪುರ ವೃತ್ತಕ್ಕೆ ಸೇರಿದ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ 
ಸೇರಿಸಿ ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. ಅಲ್ಲದೇ ಇದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲವೆಂದು ಸಹ 
ವಿವರಿಸಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೧೫ 


ಕ್ರ. ಸಂ . | ಗ್ರಾಮದ ಹೆಸರು ಪ್ರಸ್ತುತ ಇರುವ ಪೊಲೀಸ್ ಠಾಣೆ 
1. ಕಡವಂತಿ 

ಆಲ್ಲೂರು ಠಾಣೆ 
ಬಿದರೆ 

ಮಲ್ಲಂದೂರು ಠಾಣೆ 
ಬೊಗಸೆ 

ಮಲ್ಲಂದೂರು ಠಾಣೆ 
ಬೆಳಗೊಳ 

ಮಲ್ಲಂದೂರು ಠಾಣೆ 
ಬಾಸಾಪುರ 

ಮಲ್ಲಂದೂರು ಠಾಣೆ 
ಉಜ್ಜಿನಿ 

ಆಲ್ಲೂರು ಠಾಣೆ 
ಗಂಡಿ 

ಮಲ್ಲಂದೂರು ಠಾಣೆ 
ಶಿರಗೊಳ 

ಮಲ್ಲಂದೂರು ಠಾಣೆ 
ಕೋದಿ 

ಮಲ್ಲಂದೂರು ಠಾಣೆ 
ಹಿಯಿಗೆರೆ 

ಆಲ್ಲೂರು ಠಾಣೆ 
11 . ಕರಗಣಿ 

ಆಲ್ಲೂರು ಠಾಣೆ 
12. | ಬಿಕ್ಕರಣಿ 

ಆಲ್ಲೂರು ಠಾಣೆ 
| ಮಣಲೂರು 

ಆಲ್ಲೂರು ಠಾಣೆ 
14. | ಹ್ಯಾರಂಬಿ 

ಆಲ್ಲೂರು ಠಾಣೆ 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 288 ಪಿಓಪಿ 2014 , ಬೆಂಗಳೂರು, ದಿನಾಂಕ: 1 -1 - 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಚಿಕ್ಕಮಗಳೂರು ತಾಲ್ಲೂಕು ಖಾಂಡ್ಯ ಹೋಬಳಿಯ ಕೆಳಕಂಡ 14 ಗ್ರಾಮಗಳನ್ನು ಆಲ್ಲೂರು 
ಮಲ್ಲಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಬೇರ್ಪಡಿಸಿ, ಕೊಪ್ಪ ಉಪ ವಿಭಾಗದ ಎನ್.ಆರ್. ಪುರ ವೃತ್ತಕ್ಕೆ ಸೇರಿದ ಬಾಳೇಹೊನ್ನೂರು ಪೊಲೀಸ್ 
ಠಾಣಾ ವ್ಯಾಪ್ತಿಗೆ ಸೇರಿಸಲು ಸರ್ಕಾರದ ಅನುಮೋದನೆಯನ್ನು ನೀಡಿದೆ. 


ಕ್ರ. ಸಂ . | ಗ್ರಾಮದ ಹೆಸರು 


ಪ್ರಸ್ತುತ ಇರುವ ಪೊಲೀಸ್ ಠಾಣೆ 


1 . 


ಕಡವಂತಿ 


ಆಲ್ಲೂರು ಠಾಣೆ 


2. 


ಬಿದರೆ 


ಮಲ್ಲಂದೂರು ಠಾಣೆ 


ಬೊಗಸೆ 


ಬೆಳಗೊಳ 


ಬಾಸಾಪುರ 


ಉಜ್ಜಿನಿ 
ಗಂಡಿ 


ಮಲ್ಲಂದೂರು ಠಾಣೆ 
ಮಲ್ಲಂದೂರು ಠಾಣೆ 
ಮಲ್ಲಂದೂರು ಠಾಣೆ 
ಆಲ್ಲೂರು ಠಾಣೆ 
ಮಲ್ಲಂದೂರು ಠಾಣೆ 
ಮಲ್ಲಂದೂರು ಠಾಣೆ 
ಮಲ್ಲಂದೂರು ಠಾಣೆ 
ಆಲ್ಲೂರು ಠಾಣೆ 


ಶಿರಗೊಳ 


9 . 


ಕೋದಿ 


10 . 


ಹಿಯಿಗೆರೆ 


11 . 


ಕರಗಣಿ 


ಆಲ್ಲೂರು ಠಾಣೆ 


ಬಿಕ್ಕರಣಿ 


ಮಣಬೂರು 


ಆಲ್ಲೂರು ಠಾಣೆ 
ಆಲ್ಲೂರು ಠಾಣೆ 
ಆಲ್ಲೂರು ಠಾಣೆ 


14 . 


ಹ್ಯಾರಂಬಿ 


P . R .87 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಆರ್ . ಪುಟ್ಟೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ವೆಚ್ಚ) 


S . C . 50 


೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


ಭಾಗ ೧ 


ಆರ್ಥಿಕ ಸಚಿವಾಲಯ 


ವಿಷಯ : ಖಜಾನೆ ಇಲಾಖೆಯ ಜಿಲ್ಲಾ ಖಜಾನಾಧಿಕಾರಿ ” ಹಾಗೂ “ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳ 

ಪದನಾಮಗಳನ್ನು “ ಸಹಾಯಕ ನಿರ್ದೇಶಕರು ” ಹಾಗೂ “ಖಜಾನೆ ಅಧಿಕಾರಿ ” ಎಂದು ಮರು 
ಪದನಾಮೀಕರಿಸಿರುವುದನ್ನು ರದ್ದುಪಡಿಸುವ ಬಗ್ಗೆ 
1. ಸರ್ಕಾರಿ ಆದೇಶ ಸಂಖ್ಯೆ : ಆಇ 48 ಆಖಇ 2007 ( ಭಾ - 2), ದಿನಾಂಕ: 25 -10 -2014 
2. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 271 ಸೇಲೋಸೇ 2014 , ದಿನಾಂಕ: 24 -12 -2014 
3 . ನಿರ್ದೇಶಕರು, ಖಜಾನೆ ಇಲಾಖೆ ಇವರ ಪತ್ರ ಸಂಖ್ಯೆ: ಖನಿ/ಸಿಬ್ಬಂದಿ- ( 4)/ಸಿಆರ್ 50 /2008 - 09 , 

ದಿನಾಂಕ : 23 - 09 - 2014 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಜನರಲ್ ಸರ್ವೀಸ್ಟ್ ( ಟ್ರೆಜರಿ ಬ್ರಾಂಚ್) ( ರೆಕ್ರೂಟ್‌ಮೆಂಟ್) 
ನಿಯಮಗಳು 1994 ಪರಿಷ್ಕರಣೆ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. ಈ ಸಂಬಂಧ ಖಜಾನೆ ಇಲಾಖೆಯ ಜಿಲ್ಲಾ ಖಜಾನಾಧಿಕಾರಿ ” ಹುದ್ದೆಯ ಪದನಾಮವನ್ನು 
“ಸಹಾಯಕ ನಿರ್ದೇಶಕರು ಹಾಗೂ ಸಹಾಯಕ ಖಜಾನಾಧಿಕಾರಿ ಹುದ್ದೆಯ ಪದನಾಮವನ್ನು “ ಖಜಾನೆ ಅಧಿಕಾರಿ ” ಎಂದು ಮರುಪದನಾಮೀಕರಿಸಿ 
ಆದೇಶಿಸಲಾಗಿತ್ತು. ನಿರ್ದೇಶಕರು, ಖಜಾನೆ ಇಲಾಖೆ , ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಖಜಾನೆ ಇಲಾಖೆಯ ಹಿರಿಯ 
ಅಧಿಕಾರಿಗಳು ಆಂತರಿಕ ಸಭೆಯಲ್ಲಿ ಕರ್ನಾಟಕ ಖಜಾನೆ ಸಂಹಿತೆ, ಕರ್ನಾಟಕ ಆರ್ಥಿಕ ಸಂಹಿತೆ, ಸಾದಿಲ್ವಾರು ವೆಚ್ಚ ಕೈಪಿಡಿ ಮತ್ತು ಬಜೆಟ್ ಕೈಪಿಡಿಗಳ 
ನಿಯಮಗಳನ್ನು ಪರಿಶೀಲಿಸಿ, ಹುದ್ದೆಗಳ ಪದನಾಮಗಳನ್ನು ಬದಲಾವಣೆ ಮಾಡುವುದರಿಂದ ಆಗುವ ಸಾಧಕ - ಬಾಧಕಗಳ ಬಗ್ಗೆ ಕೂಲಂಕಷವಾಗಿ 
ಚರ್ಚಿಸಲಾಗಿದ್ದು , ಕರ್ನಾಟಕ ಜನರಲ್ ಸರ್ವೀಸಸ್ ( ಟ್ರೆಜರಿ ಬ್ರಾಂಚ್) ( ರೆಕ್ರೂಟ್‌ಮೆಂಟ್) ನಿಯಮಗಳು 1994ರಲ್ಲಿ ನಮೂದಿಸಿರುವಂತೆ ಜಿಲ್ಲಾ 
ಖಜಾನಾಧಿಕಾರಿ /ಸಹಾಯಕ ನಿರ್ದೇಶಕರು ಎಂಬ ಪದನಾಮವನ್ನು ಹಾಗೂ ಈಗ ಪ್ರಸ್ತಾಪಿಸಿರುವ ಖಜಾನಾಧಿಕಾರಿ ಎಂಬ ಪದನಾಮದ ಬದಲಿಗೆ 
ಸಹಾಯಕ ಖಜಾನಾಧಿಕಾರಿ ಎಂಬ ಪದನಾಮವನ್ನು ಹಾಗೆಯೇ ಉಳಿಸಿಕೊಳ್ಳುವುದು ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬರಲಾಗಿದೆ ಎಂದು ತಿಳಿಸಿ ಹುದ್ದೆಗಳ 
ಮರು ಪದನಾಮಗೊಳಿಸಿದ ಮೇಲೆ ಓದಲಾದ ಕ್ರಮಸಂಖ್ಯೆ ( 2 ) ಮತ್ತು ( 3) ರ ಆದೇಶಗಳನ್ನು ರದ್ದುಪಡಿಸಲು ಖಜಾನೆ ನಿರ್ದೇಶಕರು ಸರ್ಕಾರವನ್ನು 
ಕೋರಿರುತ್ತಾರೆ. 

ಖಜಾನೆ ಇಲಾಖೆಯ ಕಾಯಕ ಹಿತದೃಷ್ಟಿಯಿಂದ ಈ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 48 ಆಖಣ 2007 ( ಭಾ - 2), ಬೆಂಗಳೂರು, ದಿನಾಂಕ: 12ನೇ ಜನವರಿ, 2015 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಖಜಾನೆ ಇಲಾಖೆಯ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಯ ಪದನಾಮವನ್ನು “ಸಹಾಯಕ ನಿರ್ದೇಶಕರು ” 
ಎಂದು ಹಾಗೂ ಸಹಾಯಕ ಖಜಾನಾಧಿಕಾರಿ ಹುದ್ದೆಯ ಪದನಾಮವನ್ನು “ ಖಜಾನೆ ಅಧಿಕಾರಿ ” ಎಂದು ಮರು ಪದನಾಮಗೊಳಿಸಿದ 
ಆದೇಶ ಸಂಖ್ಯೆ: ಆಇ 48 ಆಖಇ 2007 ( ಭಾ - 2), ದಿನಾಂಕ: 25 - 10 - 2014 ಅನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ, ಖಜಾನೆ 
ಇಲಾಖೆಯಲ್ಲಿನ ಕರ್ನಾಟಕ ಜನರಲ್ ಸರ್ವೀಸ್ಟ್ ( ಟ್ರೆಜರಿ ಬ್ರಾಂಚ್ ) ( ರೆಕ್ರೂಟ್‌ಮೆಂಟ್ ) ನಿಯಮಗಳು 1994ರ ಅನ್ವಯ ಹಾಲಿ ಇರುವ ಜಿಲ್ಲಾ 
ಖಜಾನಾಧಿಕಾರಿ/ಸಹಾಯಕ ನಿರ್ದೇಶಕರು ಹಾಗೂ ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳ ಪದನಾಮವನ್ನು ಉಳಿಸಿಕೊಳ್ಳಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ , 
P . R . 75 

ಸರ್ಕಾರದ ಉಪ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಆಡಳಿತ & ಸಮನ್ವಯ ) 


ಕಂದಾಯ ಸಚಿವಾಲಯ 
ವಿಷಯ : ಮೆ || ಜೆಂಪೋ ಇಂಟರ್‌ನ್ಯಾಷನಲ್ ಲಿಮಿಟೆಡ್ ಇವರಿಗೆ 1.50 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಘಟಕ ಸ್ಥಾಪಿಸಲು ಬೆಳಗಾವಿ ಜಿಲ್ಲೆ, ಖಾನಾಪುರ ತಾಲ್ಲೂಕು, ಮನಸಾಪುರ ಗ್ರಾಮದ ಸ. ನಂ . 85ರಲ್ಲಿನ 1 ಎಕರೆ 20 

ಗುಂಟೆ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1) ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಪ್ರಾಅಬೆ:ಭೂಮಿ:4: 

ಎಲ್. ಜಿ.ಎಲ್‌: 29 :2012 - 13 , ದಿನಾಂಕ: 27 - 09 - 2012 
2) ಸರ್ಕಾರದ ಆದೇಶ ಸಂಖ್ಯೆ : ಇಎನ್141 .ಎನ್‌ಸಿಇ.2006, ದಿನಾಂಕ: 21 -04 - 2006 
3) ಸರ್ಕಾರದ ಆದೇಶ ಸಂಖ್ಯೆ: ಇಎನ್.150 .ಎನ್‌ಸಿಇ.2013, ದಿನಾಂಕ: 06 - 09 - 2013 
4) ಸರ್ಕಾರದ ಆದೇಶ ಸಂಖ್ಯೆ: ಜಸಂಇ 6 ಎಂಪಿಎಸ್ 2010, ದಿನಾಂಕ: 21 - 02 - 2014 
5 ) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (KREDL) ಇವರ ಪತ್ರ ಸಂಖ್ಯೆ: 

ಕೆ. ಆರ್. ಇ . ಡಿ/ 06 / SH. 242/Asoga MHS/2013 /1200 , ದಿನಾಂಕ: 22 - 05 - 2013 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ಇವರು ದಿನಾಂಕ: 27 - 09 - 2012ರ ಪತ್ರದಲ್ಲಿ ಬೆಳಗಾವಿ 
ಜಿಲ್ಲೆಯ ಖಾನಾಪೂರ ತಾಲ್ಲೂಕಿನ ಮನಸಾಪೂರ ಗ್ರಾಮದ ರಿ. ಸ. ನಂ . 85ರಲ್ಲಿನ lಎ - 20ಗುಂ ಸರ್ಕಾರಿ ಫಡಾ ಜಮೀನನ್ನು ಮೆ | ಜೆಂಪ್ಲೊ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೧೭ 


ಇಂಟರ್‌ನ್ಯಾಷನಲ್ ಲಿಮಿಟೆಡ್ ಇವರಿಗೆ 1.50 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲವಿದ್ಯುತ್ ಘಟಕ ಸ್ಥಾಪಿಸಲು ಗುತ್ತಿಗೆ ಆಧಾರದಲ್ಲಿ ಮಂಜೂರು 
ಮಾಡಲು ಪ್ರಸ್ತಾಪಿಸಿರುತ್ತಾರೆ . 

ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ವರದಿಯಂತೆ ರಿ.ಸ. ನಂ . 85ರ ಒಟ್ಟು ಕ್ಷೇತ್ರ 2ಎ - 03ಗುಂಟೆ ಇದ್ದು ಅದರಲ್ಲಿ 
10 ಗುಂಟೆ ತೋಟ ಖರಾಬ್ ಇರುತ್ತದೆ. ಪಹಣಿ ಪತ್ರಿಕೆಯನ್ನು ಅವಲೋಕಿಸಲಾಗಿ “ ಸರ್ಕಾರಿ ಫಡಾ ” ಎಂದು ಕಲಂ 9ರಲ್ಲಿ ನಮೂದಾಗಿರುತ್ತದೆ ಈ 
ಜಮೀನು ಮೂಲತಃ ದೇವಸ್ಥಾನದ ಇನಾಂ ಜಮೀನು ಆಗಿದ್ದು, ಕರ್ನಾಟಕ ಹಲವು ಇನಾಂಗಳಲ್ಲಿ ರದ್ದತಿ ಕಾಯ್ದೆ 1977ರಡಿ ಸರ್ಕಾರಕ್ಕೆ ನಿಹಿತವಾಗಿರುತ್ತದೆ. 
ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡಗಳಾಗಲೀ ಅಥವಾ ಬೆಲೆ ಬಾಳುವ ಗಿಡಮರಗಳಾಗಲೀ ಇರುವುದಿಲ್ಲ ಹಾಗೂ ಅತಿಕ್ರಮಣದಿಂದ ಮುಕ್ತವಾಗಿದ್ದು , 
ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ವ್ಯಾಜ್ಯಗಳು ಇರುವುದಿಲ್ಲ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಸರ್ಕಾರದ ಆದೇಶದಲ್ಲಿ ಇಂಧನ ಇಲಾಖೆಯು ಮೆ | ಜೆಂಪ್ರೋ ಇಂಟರ್‌ನ್ಯಾಷನಲ್ ಲಿಮಿಟೆಡ್ ಕಂಪನಿ, 
ಬೆಳಗಾವಿ ಇವರಿಗೆ ಬೆಳಗಾವಿ ಜಿಲ್ಲೆಯ ಖಾನಾಪೂರ ತಾಲ್ಲೂಕಿನ ಅಸೋಗ ಗ್ರಾಮದ ಬಳಿ ಮಲಪ್ರಭಾ ನದಿಗೆ ಅಡ್ಡಲಾಗಿ 1.50 ಮೆಗಾವ್ಯಾಟ್ ಸಾಮರ್ಥ್ಯದ 
ಕಿರು ಜಲ ವಿದ್ಯುತ್ ಘಟಕ ಸ್ಥಾಪಿಸಲು ಮೂರು ತಿಂಗಳುಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ನಿಬಂಧನೆಗಳಿಗೆ ಒಳಪಟ್ಟು 
ಅನುಮತಿ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಸರ್ಕಾರದ ಆದೇಶದಲ್ಲಿ ಇಂಧನ ಇಲಾಖೆಯು ಸದರಿ ಸಂಸ್ಥೆಗೆ ಕಿರು ಜಲವಿದ್ಯುತ್ ಯೋಜನೆಯ 
ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ದಿನಾಂಕ: 21 - 04 - 2011ರಿಂದ 30 - 09 - 2014ರವರೆಗೆ ವಿಸ್ತರಿಸಿ ಆದೇಶಿಸಿತ್ತು . ಮುಂದುವರೆದು 
ದಿನಾಂಕ: 06 -09 -2014ರಂದು ಇಂಧನ ಇಲಾಖೆಯ ಕಾಲಾವಕಾಶವನ್ನು ವಿಸ್ತರಿಸುವ ಬಗ್ಗೆ ಕೋರಲಾಗಿ, ಅಪರ ಮುಖ್ಯ ಕಾರ್ಯದರ್ಶಿಗಳು , ಇಂಧನ 
ಇಲಾಖೆ ಇವರು ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತಾರೆ. 

" The required land may be leased. The Energy Department will take necessary action to extend the time." 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರದ ಆದೇಶದಲ್ಲಿ ಜಲಸಂಪನ್ಮೂಲ ಇಲಾಖೆಯು ಖಾನಾಪೂರ ತಾಲ್ಲೂಕಿನ ಅಸೋರ ಗ್ರಾಮದ 
ಬಳಿ ಮಲಪ್ರಭಾ ನದಿಗೆ ಅಡ್ಡಲಾಗಿ 1.50 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲವಿದ್ಯುತ್ ಯೋಜನೆಯನ್ನು ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು 
ಪರವಾನಗಿಯನ್ನು ನೀಡಲು ಅನುಮೋದಿಸಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 5 ) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ (KREDL) ಇವರು 
ಮೆ || ಜೆಂಪ್ರೊ ಇಂಟರ್‌ನ್ಯಾಷನಲ್ ಲಿಮಿಟೆಡ್‌ರವರಿಗೆ 1.5 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಘಟಕ ಸ್ಥಾಪಿಸಲು ಬೆಳಗಾವಿ ಜಿಲ್ಲೆ, ಖಾನಾಪೂರ 
ತಾಲ್ಲೂಕು, ಮನಸಾಪೂರ ಗ್ರಾಮದ ರಿ.ಸ. ನಂ . 85ರಲ್ಲಿ lಎ -20ಗುಂ ಕಂದಾಯ ಜಮೀನಿನ ಅವಶ್ಯಕತೆ ಇದೆ ಎಂದು ಶಿಫಾರಸ್ಸು ಮಾಡಿ ಯೋಜನೆಯ 
ನಕ್ಷೆಯ ವಿವರವನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 19ರನ್ವಯ ಮಾರುಕಟ್ಟೆ ಬೆಲೆಯ 
ಶೇ . 10ರಷ್ಟು ಗುತ್ತಿಗೆ ದರ ವಿಧಿಸುವ ಷರತ್ತಿಗೊಳಪಟ್ಟು ನಿಯಮಾನುಸಾರ 30 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡುವ ಕುರಿತು ತೀರ್ಮಾನಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 99 ಎಲ್‌ಜಿಎಲ್ 2012 , ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್, 2014 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಮೆ || ಜೆಂಪ್ರೋ ಇಂಟರ್‌ನ್ಯಾಷನಲ್ ಲಿಮಿಟೆಡ್ ಇವರಿಗೆ ಬೆಳಗಾವಿ ಜಿಲ್ಲೆ, ಖಾನಾಪೂರ 
ತಾಲ್ಲೂಕಿನ ಮನಸಾಪೂರ ಗ್ರಾಮದ ರಿ . ಸ. ನಂ . 85ರಲ್ಲಿಯ 1 ಎಕರೆ 20 ಗುಂಟೆ ಜಮೀನನ್ನು 1.50 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಘಟಕ 
ಸ್ಥಾಪಿಸಲು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 19ರಡಿ , ಜಮೀನಿನ ಪ್ರಚಲಿತ ಮಾರುಕಟ್ಟೆ ಬೆಲೆಯ ಶೇ . 10ರಷ್ಟು ಗುತ್ತಿಗೆ ದರ 
ಹಾಗೂ ನಿಯಮಾನುಸಾರ ಇತರೆ ಶುಲ್ಕ ವಿಧಿಸಿ, ಪ್ರತಿ 2 ವರ್ಷಕ್ಕೊಮ್ಮೆ ಶೇ . 10ರಷ್ಟು ಗುತ್ತಿಗೆ ದರವನ್ನು ಹೆಚ್ಚಿಸುವ ಷರತ್ತು ವಿಧಿಸಿ 30 ವರ್ಷಗಳ ಅವಧಿಗೆ 
ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿ ಆದೇಶಿಸಿದೆ. 
ಷರತ್ತುಗಳು : 

1. ಉದ್ದೇಶಿತ ಜಮೀನನ್ನು ಯಾವ ಉದ್ದೇಶಕ್ಕಾಗಿ ಗುತ್ತಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು. 
2 . ಸದರಿ ಜಮೀನನ್ನು ಗುತ್ತಿಗೆ ನೀಡಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ಉಪಯೋಗಿಸತಕ್ಕದ್ದು. 

ಸದರಿ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ನೋಡಿಕೊಳ್ಳತಕ್ಕದ್ದು. 
4. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ (1969) ರ ನಿಯಮ 19ರ ಮೇರೆಗೆ ಗೊತ್ತುಪಡಿಸುವ ವಾರ್ಷಿಕ ಗುತ್ತಿಗೆ ದರವನ್ನು ತಪ್ಪದೇ 

ಪಾವತಿಸತಕ್ಕದ್ದು. 
ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ, ಉಪಗುತ್ತಿಗೆಗೆ 
ಕೊಡುವುದಾಗಲೀ , ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 
6. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕದ್ದಲ್ಲ. 

ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ ನೀಡದೇ 
ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 
ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು. 


೧ 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 

ಭಾಗ ೧ 
9. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 
10. ವಿದ್ಯುತ್ ಖರೀದಿ ಸಂಬಂಧ `` First Right of Refusal" ಸರ್ಕಾರಕ್ಕೆ ಇರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್ . ಎಲ್ . 
P . R . 76 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -3) 


ಆರ್ಥಿಕ ಸಚಿವಾಲಯ 


ವಿಷಯ : ರಾಜ್ಯ ಲೆಕ್ಕಪತ್ರ ಇಲಾಖೆಯ ಸಿ ವೃಂದದ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ 

ಸಹಾಯಕ ಹುದ್ದೆಯ ಪದನಾಮವನ್ನು ಲೆಕ್ಕ ಸಹಾಯಕ ಮತ್ತು ಕಿರಿಯ ಲೆಕ್ಕ ಸಹಾಯಕ ಎಂದು 

ಮರುಪದನಾಮೀಕರಿಸುವ ಬಗ್ಗೆ. 
ಓದಲಾಗಿದೆ: ನಿಯಂತ್ರಕರು , ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂಖ್ಯೆ: ರಾಲೆಪ 06 ಸಿನೇಇ 2012 - 14 /3153 

ದಿ : 10 - 12 - 2014 . 
ಪ್ರಸ್ತಾವನೆ : 

ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಸಿ ವೃಂದದ ಪ್ರಥಮ ದರ್ಜೆ 
ಸಹಾಯಕ ಹುದ್ದೆಯ ಪದನಾಮವನ್ನು " ಲೆಕ್ಕ ಸಹಾಯಕ" ಎಂದು ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯ ಪದನಾಮವನ್ನು "ಕಿರಿಯ ಲೆಕ್ಕ 
ಸಹಾಯಕ" ಎಂದು ಮರುಪದನಾಮೀಕರಿಸಿ ಆದೇಶಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆಇ 424 ರಾಲೆಪ 2014 ಬೆಂಗಳೂರು, ದಿನಾಂಕ: 19 - 12 - 2014 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಸಿ ವೃಂದದ "ಪ್ರಥಮ ದರ್ಜೆ ಸಹಾಯಕ ಹುದ್ದೆಯ ಪದನಾಮವನ್ನು " ಲೆಕ್ಕ ಸಹಾಯಕ" ಎಂದು ಹಾಗೂ " ದ್ವಿತೀಯ 
ದರ್ಜೆ ಸಹಾಯಕ ಹುದ್ದೆಯ ಪದನಾಮವನ್ನು "ಕಿರಿಯ ಲೆಕ್ಕ ಸಹಾಯಕ" ಎಂದು ಪದನಾಮಗೊಳಿಸಿ ಆದೇಶಿಸಿದೆ. 

2. ಸಂಬಂಧಪಟ್ಟ ನಿಯಮಾವಳಿಗೆ ಅಗತ್ಯ ತಿದ್ದುಪಡಿಯನ್ನು ಸಂಬಂಧಪಟ್ಟ ಇಲಾಖೆಗಳು/ವಿಭಾಗಗಳು ಹೊರಡಿಸಲು ಪ್ರತ್ಯೇಕವಾಗಿ ಕ್ರಮ ಸಹ ವಹಿಸಲು 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಲಕ್ಷ್ಮಣ 
P . R . 52 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 10 

ಆರ್ಥಿಕ ಇಲಾಖೆ( ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 


ವಿಷಯ : ಶ್ರೀ ಶಾಮ್ ಸಾವಳಗಿ, ಅಬಕಾರಿ ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಅವರ ಅಮಾನತ್ತನ್ನು 

ರದ್ದುಪಡಿಸಿ ಮತ್ತೆ ಸೇವೆಗೆ ತೆಗೆದುಕೊಳ್ಳುವ ಬಗ್ಗೆ. 

ಸರ್ಕಾರದ ಆದೇಶ ಸಂ . ಆಇ 178 ಇಪಿಎಸ್ 2013 , ಬೆಂಗಳೂರು, ದಿನಾಂಕ: 17 - 12 - 2014, 
ಶ್ರೀ ಶಾಮ್ ಸಾವಳಗಿ, ಅಬಕಾರಿ ಉಪ ಆಯುಕ್ತರು, ಇವರ ವಿರುದ್ಧ ಲೋಕಾಯುಕ್ತ ತನಿಖೆ ಕಾಯ್ದಿಟ್ಟು ಸರ್ಕಾರಿ ಆದೇಶ ಸಂ . ಆಇ 178 
ಇಪಿಎಸ್ 2013 , ದಿನಾಂಕ: 18 - 12 - 2013ರಲ್ಲಿ ಅಮಾನತ್ತಿನಲ್ಲಿಟ್ಟಿರುವುದರಿಂದಲೂ , 

ಶ್ರೀ ಶಾಮ್ ಸಾವಳಗಿ , ಅಬಕಾರಿ ಉಪ ಆಯುಕ್ತರು, ಅವರ ಅಮಾನತ್ತನ್ನು ರದ್ದುಪಡಿಸಿ ಸೇವೆಗೆ ತೆಗೆದುಕೊಳ್ಳಬೇಕೆಂದು ಸರ್ಕಾರವು 
ಭಾವಿಸಿರುವುದರಿಂದಲೂ , 

ಆದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957ರ ನಿಯಮ 10 ( 5 ) ( ಸಿ ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಶಾಮ್ ಸಾವಳಗಿ , ಅಬಕಾರಿ ಉಪ ಆಯುಕ್ತರು , ಇವರ ವಿರುದ್ಧ ಲೋಕಾಯುಕ್ತ ತನಿಖೆ/ ಇಲಾಖಾ 
ವಿಚಾರಣೆಯನ್ನು ಕಾದಿಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಅಮಾನತ್ತನ್ನು ರದ್ದುಪಡಿಸಿ ಈ ಮೂಲಕ ಸೇವೆಗೆ ತೆಗೆದುಕೊಳ್ಳುತ್ತದೆ. 

- ಶ್ರೀ ಶಾಮ್ ಸಾವಳಗಿ, ಅಬಕಾರಿ ಉಪ ಆಯುಕ್ತರು, ಇವರನ್ನು ಖಾಲಿ ಇರುವ ಅಬಕಾರಿ ಉಪ ಆಯುಕ್ತರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ, 
ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವೆಂಕಟೇಶ್ . ಜಿ 
P . B . 53 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಅಬಕಾರಿ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೯ , ೨೦೧೫ 


೩೧೯ 


೩೧೯ 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀಮತಿ ಎಂ .ಎಲ್.ಶೈಲಜ, ಕಾನೂನು ಅಧಿಕಾರಿ(ಕಿ), ಆರಕ್ಷಕ ಆಯುಕ್ತರ ಕಚೇರಿ, 

ಬೆಂಗಳೂರು ನಗರ ಇವರನ್ನು ಅಮಾನತ್ತಿನಲ್ಲಿಡುವ ಬಗ್ಗೆ. 
ಓದಲಾಗಿದೆ: 1. ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರಪತ್ರ 

ಸಂಖ್ಯೆ: ಲೋಕ್/ ಐಎನ್ ವಿ ( ಜಿ)/ ಸಿಟಿ ಕೈಂ . 46/2014, ದಿನಾಂಕ: 20 - 09 - 2014. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಪತ್ರ ಸಂ . ಡಿಪಿಎನ್/ ಸಿಶಾ - 1;130 ;2014 - 15 , 

ದಿ : 20 - 09 - 2014 , 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರಲ್ಲಿ ಶ್ರೀಮತಿ ಎಂ .ಎಲ್.ಶೈಲಜ, ಕಾನೂನು ಅಧಿಕಾರಿ( ಕಿ), ಆರಕ್ಷಕ ಆಯುಕ್ತರ ಕಚೇರಿ, ಬೆಂಗಳೂರು ನಗರ ಇವರು 
ದಿನಾಂಕ: 16 - 09 - 2014ರಂದು ಇಂದಿರಾ ನಗರ ಆರಕ್ಷಕ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪದಡಿ ದಾಖಲಾಗಿರುವ ಪ್ರಕರಣದ 
ಫಿರ್ಯಾದುದಾರರಾದ ಶ್ರೀ .ಕೆ. ಮಹೇಶ್, ತಿಪ್ಪಸಂದ್ರ ಅಂಚೆ, ಬೆಂಗಳೂರು ಅವರಿಂದ ಪ್ರಕರಣದಲ್ಲಿ ಅಭಿಪ್ರಾಯ ನೀಡುವ ಸಂಬಂಧ ರೂ , 25 ,000/ 
ಲಂಚದ ಹಣವನ್ನು ಪ್ರಕರಣದ 2ನೇ ಆರೋಪಿ ಶ್ರೀ . ಬೈರಪ್ಪ ಅವರ ಮುಖಾಂತರ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ನೇರವಾಗಿ ಸಿಕ್ಕಿ 
ಬಿದ್ದಿರುತ್ತಾರೆ. ಆದುದರಿಂದ ಸದರಿಯವರು ದೊರೆತಿರುವ ಸಾಕ್ಷಾಧಾರಗಳನ್ನು ನಾಶಪಡಿಸುವ ಅವಕಾಶವಿರುವುದರಿಂದ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ 
ದಿನಾಂಕದಿಂದಲೇ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಅಮಾನತ್ತಿನಲ್ಲಿಟ್ಟು ಲೀನನ್ನು ಬೇರೆ ಕಡೆಗೆ ವರ್ಗಾಯಿಸಲು ಅಪರ ಪೊಲೀಸ್ 
ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2 ) ರಲ್ಲಿ ಶ್ರೀಮತಿ ಎಂ .ಎಲ್.ಶೈಲಜ, ಕಾನೂನು ಅಧಿಕಾರಿ ( ಕಿ), ಆರಕ್ಷಕ ಆಯುಕ್ತರ ಕಚೇರಿ, ಬೆಂಗಳೂರು ನಗರ 
ಇವರನ್ನು ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು - 1957ರ 
ನಿಯಮ 10(1)( ಎ) ರ ಅನುಸಾರ ಲೋಕಾಯುಕ್ತ ವಿಚಾರಣೆಯನ್ನು ಬಾಕಿಯಿರಿಸಿ, ದಿನಾಂಕ : 16 - 09 - 2014ರಿಂದ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು 
ಆದೇಶ ಹೊರಡಿಸಬೇಕೆಂದು ಅಭಿಯೋಗ ನಿರ್ದೇಶಕರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಮಾಡಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 384 ಪಿಪಿಇ 2014, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ 2014 , 
ಶ್ರೀಮತಿ ಎಂ .ಎಲ್.ಶೈಲಜ , ಕಾನೂನು ಅಧಿಕಾರಿ( ಕಿ), ಆರಕ್ಷಕ ಆಯುಕ್ತರ ಕಚೇರಿ, ಬೆಂಗಳೂರು ನಗರ ಇವರನ್ನು ಭ್ರಷ್ಟಾಚಾರದ ಆರೋಪದಡಿಯಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು -1957ರ ನಿಯಮ 10 (1)( ಎ) ರ ಅನುಸಾರ ಲೋಕಾಯುಕ್ತ 
ವಿಚಾರಣೆಯನ್ನು ಬಾಕಿಯಿರಿಸಿ, ದಿನಾಂಕ: 16 -09 - 2014ರಿಂದ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು ಆದೇಶಿಸಿದೆ. 
ಅಮಾನತ್ತಿನ ಅವಧಿಯಲ್ಲಿ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ 
ಅಮಾನತ್ತಿನ ಅವಧಿಯಲ್ಲಿ ಯುಕ್ತ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡಬಾರದು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . . 54 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು– ಬಿ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರುಗಳ ಮತ್ತು ಸಮಾನಾಂತರ ಸ್ಥಾನಮಾನ ಹೊಂದಿರುವವರ ವೇತನದಿಂದ 

ಕಟಾಯಿಸಲಾದ ಆದಾಯ ತೆರಿಗೆ ವಿವರಗಳನ್ನು Facilitation Centre ಮೂಲಕ Upload ಮಾಡುವ ಬಗ್ಗೆ 
ಓದಲಾಗಿದೆ : 1) ದಿನಾಂಕ: 07 - 01 - 2002ರಂದು ಸರ್ಕಾರದ ಉಪ ಕಾರ್ಯದರ್ಶಿ , ಸಿಆಸು ಇಲಾಖೆ, ಸೇವೆಗಳು ಇವರ 

ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯ ನಡವಳಿಗಳು (ಸಂಖ್ಯೆ : ಸಿಆಸುಇ 02 ಸೇಪ 2000) 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 244 ಸಅಸೇ 2011, ದಿನಾಂಕ: 23 - 04 - 2002 
3) ಖಜಾನೆ ಜಂಟಿ ನಿರ್ದೇಶಕರ ಪತ್ರ ಸಂಖ್ಯೆ: ರಾಹುಖ /ಇಕೌಂಟರ್ /ಸಿಆರ್‌ನಂ . 4/2012 -14 , ದಿನಾಂಕ : 13 - 06 - 2013 

ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 08 - 10 - 2013ರಂದು ನಡೆದ ಸಭೆಯ 

ನಡವಳಿಗಳು (ಸಿಆಸುಇ 16 ಹೆಸಅ 2013 ) 
5) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 16 ಹೆಸಅ 2013 ( ಭಾಗ -1), ದಿನಾಂಕ: 03 - 01 - 2014 
6) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 01 ಸಲೇಪ 2014 , ದಿನಾಂಕ: 16 -07 - 2014 

ಸರ್ಕಾರದ ಆದೇಶ ಸಂಖ್ಯೆ : ಆಇ - 58, ಟಿ . ಎ. ಆರ್.- 2014 , ದಿನಾಂಕ : 25 - 08 - 2014 
8) ಮಾನ್ಯ ಮುಖ್ಯ ಮಂತ್ರಿಯವರ ಮಾಧ್ಯಮ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಮುಮ೦ಮಾಸ /202/2014 , 

ದಿನಾಂಕ: 11 - 11 - 2014 


R .N .I. No. KARBIL /2001/47147 POSTAL REGN . No . RNP /KA /BGS/ 2202/ 2014-16 
Licensed to post without prepayment WPP No . 297 


೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೯ , ೨೦೧೫ 


ಭಾಗ ೧ 


nnn 


| 


R 


hi | 


ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ನಡವಳಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅಖಿಲ ಭಾರತ ಸೇವಾ ಅಧಿಕಾರಿಗಳು, ಕರ್ನಾಟಕ 
ಆಡಳಿತ ಸೇವಾ ಅಧಿಕಾರಿಗಳು , ನ್ಯಾಯಾಂಗ ಅಧಿಕಾರಿಗಳ ಜೊತೆಗೆ ಮಾನ್ಯ ಸಚಿವರುಗಳ ವೇತನ ವಿತರಿಸುವ ಕಾರ್ಯಕ್ಕಾಗಿ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ ಲೆಕ್ಕಪತ್ರ ಐ . ಆರ್. ಎಲ್. ಎ . ವಿಭಾಗಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ಪಡೆಯಲು ಅನುಮತಿಸಲಾಗಿದ್ದು, ಅದರಂತೆ, ಮೇಲೆ ( 2)ರಲ್ಲಿ 
ಓದಲಾದ ಸರ್ಕಾರಿ ಆದೇಶದಲ್ಲಿ ಹುದ್ದೆಗಳನ್ನು ಸೃಜಿಸಿ ಮುಂದುವರಿಸಿಕೊಂಡು ಬರಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರುಗಳ 2011 - 12 ಮತ್ತು 2012 - 13ನೇ ಸಾಲಿನ ವೇತನವನ್ನು 
ಸಿಆಸು ಇಲಾಖೆಯ ಡ್ರಾಯಿಂಗ್ ಕೋಡ್‌ನಲ್ಲಿಯೇ ಸೆಳೆಯಲಾಗಿರುವುದರಿಂದ ಆದಾಯ ತೆರಿಗೆಯ ನಮೂನೆ 16ನ್ನು ಖಜಾನೆ ನಿರ್ದೇಶನಾಲಯ ನೀಡಲು 
ಬರುವುದಿಲ್ಲವೆಂದು ತಿಳಿಸಿದ್ದರಿಂದ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರುಗಳು ಆದಾಯ ತೆರಿಗೆ ಇಲಾಖೆಗೆ Ar 
ಅಡಚಣೆಯ ಬಗ್ಗೆ ಮೇಲೆ (4) ರಲ್ಲಿ ಓದಲಾದ ನಡವಳಿಯಲ್ಲಿ ವಿಷಯವನ್ನು ಸುದೀರ್ಘವಾಗಿ ಚರ್ಚಿಸಿ TDS ವಿವರಗಳನ್ನು Upload ಮಾಡುವ ಬಗ್ಗೆ 
ಸಂಬಂಧಪಟ್ಟವರಿಂದ ವಿವರಗಳನ್ನು ಪಡೆದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಲೆಕ್ಕಪತ್ರ -1 ವಿಭಾಗವು ಈ ಕೆಲಸವನ್ನು ನಿರ್ವಹಿಸಬೇಕೆಂದು 

ರ್ಸಾನಿಸಲಾಗಿದೆ. ಅದರಂತೆ ಮೇಲೆ (5 ) ರಲ್ಲಿ ಓದಲಾದ ಆದೇಶದಲ್ಲಿ ಈ ಕಾರ್ಯವನ್ನು ಲೆಕ್ಕಪತ್ರ - 1 ವಿಭಾಗ ನಿರ್ವಹಿಸಬೇಕೆಂದು ತಿಳಿಸಿ ಈ 
ಕಾರ್ಯವನ್ನು ನಿರ್ವಹಿಸಲು ತಾತ್ಕಾಲಿಕವಾಗಿ ಸಿಬ್ಬಂದಿಯನ್ನು ಪಡೆದು ನಿರ್ವಹಿಸಲು ಆದೇಶಿಸಲಾಗಿದೆ. ಮುಂದುವರೆದು ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಸಮಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು, ಹೊಸ ಸರ್ಕಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಮಾನ್ಯ ಸಚಿವರ ವೇತನ ಮತ್ತು ವೇತನದಿಂದ ಕಟಾಯಿಸಲಾದ ಆದಾಯ ತೆರಿಗೆ ವಿವರಗಳನ್ನು ಐ .ಆರ್.ಎಲ್. ಎ . ವಿಭಾಗ ನಿರ್ವಹಿಸಬೇಕೆಂದು ತೀರ್ಮಾನಿಸಿ 
ಕಾಲಕಾಲಕ್ಕೆ Facilitation Centre ಮೂಲಕ Upload ಮಾಡುವ ಕೆಲಸವನ್ನು ನಿರ್ವಹಿಸುವುದು ಸಮಂಜಸವೆಂದು ತೀರ್ಮಾನಿಸಲಾಗಿ ಇದಕ್ಕೆ ಸರ್ಕಾರದ 
ಅಧೀನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಲೆಕ್ಕಪತ್ರ ಐ .ಆರ್. ಎಲ್.ಎ . ವಿಭಾಗ, ಇವರು ನಿರ್ವಹಿಸುವುದಾಗಿ ಒಪ್ಪಿರುತ್ತಾರೆ . 
ಮೇಲೆ ( 6) ರಲ್ಲಿ ಓದಲಾದ ಆದೇಶದಲ್ಲಿ ದಿನಾಂಕ: 23 - 04 - 2002ರ ಆದೇಶವನ್ನು ಮಾರ್ಪಡಿಸಿ , ಮಾನ್ಯ ಸಚಿವರುಗಳ ವೇತನ ಸೆಳೆಯುವ ಕಾರ್ಯ 
ಹಾಗೂ ಆದಾಯ ತೆರಿಗೆ ಕಟಾವಣೆ ಮಾಡಿ ಫಾರಂ ಸಂಖ್ಯೆ 16 ಅನ್ನು ವಿತರಿಸುವ ಕೆಲಸವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಲೆಕ್ಕಪತ್ರ 
ಐ.ಆರ್.ಎಲ್.ಎ. ವಿಭಾಗಕ್ಕೆ ವಹಿಸಲಾಗಿದೆ. ಜೊತೆಗೆ ಇನ್ನುಳಿದ ಕೆಲಸಕಾರ್ಯಗಳನ್ನು ಮರುಹಂಚಿಕೆ ಬಗ್ಗೆಯೂ ಆದೇಶಿಸಲಾಗಿದೆ. 

ಮೇಲೆ (7)ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಆದೇಶದಲ್ಲಿ ಮಾನ್ಯ ಸಚಿವರುಗಳ ವೇತನವನ್ನು ಲೆಕ್ಕ ಶೀರ್ಷಿಕೆ 2013- 00- 101 -0 -00-1 
ರಡಿಯಲ್ಲಿ ( ಯೋಜನೇತರ) ಸೆಳೆದು ವಿತರಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಲೆಕ್ಕಪತ್ರ - ಐ .ಆರ್. ಎಲ್. ಎ . ಶಾಖೆಯ) ಅಧೀನ 
ಕಾರ್ಯದರ್ಶಿಯವರಿಗೆ ಹಣ ಸೆಳೆಯುವ ಮತ್ತು ಬಟವಾಡೆ ಮಾಡುವ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ಈ ಆದೇಶ ಹೊರಡಿಸಿದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ವೇತನವನ್ನು ನೇರವಾಗಿ ಖಜಾನೆಯ ಮೂಲಕ ಸೆಳೆಯುವುದನ್ನು ರದ್ದುಪಡಿಸಲಾಗಿದೆ. ಮುಂದುವರೆದು , 
ಈ ಸಂಬಂಧ ಆದಾಯ ತೆರಿಗೆಯನ್ನು ಲೆಕ್ಕಹಾಕಿ ಆದಾಯ ತೆರಿಗೆಯನ್ನು ಅವರ ವೇತನದಿಂದ ಕಟಾವಣೆ ಮಾಡುವ ಕೆಲಸ ಹಾಗೂ ಸದರಿ ವಿವರವನ್ನು 
ಆದಾಯ ತೆರಿಗೆ ಇಲಾಖೆಗೆ e- Filing ಮಾಡುವುದು, ತ್ರೈಮಾಸಿಕ ವರದಿಯನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸಿ ಫಾರಂ -16 ನೀಡುವ ಕೆಲಸವನ್ನು 
ವಹಿಸಲಾಗಿದೆ. ಅಂತಿಮವಾಗಿ, ಇನ್ನು ಮುಂದೆ ಮಹಾಲೇಖಪಾಲರು, ಮಾನ್ಯ ಸಚಿವರುಗಳ ವೇತನದ ಬಗ್ಗೆ ಮಹಾಲೇಖಪಾಲರ ಪ್ರಾಧಿಕರಣ ಪತ್ರ 
(AG Pay slip ) ವನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಲೆಕ್ಕಪತ್ರ - ಐ . ಆರ್.ಎಲ್. ಎ . ಇವರಿಗೆ ನೇರವಾಗಿ 
ಕಳುಹಿಸುವುದೆಂದು ಆದೇಶಿಸಲ್ಪಟ್ಟಿದೆ. 

ಆದರೆ 2013 - 14ನೇ ಸಾಲಿನ ಮತ್ತು ತದನಂತರದ ಸಾಲಿನ ವಿವರಗಳನ್ನು Upload ಮಾಡುವ ಕೆಲಸಗಳನ್ನು ಐ . ಆರ್.ಎಲ್. ಎ . ವಿಭಾಗ 
ನಿರ್ವಹಿಸಬೇಕೆಂಬುದರ ಬಗ್ಗೆ ಸಷ್ಟವಾದ ಆದೇಶ ಹೊರಡಿಸುವುದರೊಳಗೆ ಬಹಳ ಸಮಯ ತೆಗೆದುಕೊಂಡಿದ್ದರಿಂದ ಆ ಸಾಲುಗಳ ಆದಾಯ ತೆರಿಗೆ 
ವಿವರಗಳು ತ್ರೈಮಾಸಿಕವಾಗಿ Upload ಮಾಡಲಾಗಿರುವುದಿಲ್ಲದ ಕಾರಣ ಪ್ರಸ್ತುತ ಸರ್ಕಾರದಲ್ಲಿ ಮಾನ್ಯ ಸಚಿವರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರ 
ಆದಾಯ ತೆರಿಗೆ ವಿವರವನ್ನು ಯಾರು ನಿರ್ವಹಿಸಬೇಕೆಂಬುದರ ಬಗ್ಗೆ ಸ್ಪಷ್ಟವಾದ ಆದೇಶವಿಲ್ಲವೆಂದು ಮೇಲೆ (8) ರಲ್ಲಿ ಓದಲಾದ ಮಾನ್ಯ 
ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರು ತಮ್ಮ ಟಿಪ್ಪಣಿಯಲ್ಲಿ ಕೋರಿದ್ದರ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿದ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 16 ಹೆಸಆ 2013, ಬೆಂಗಳೂರು, ದಿನಾಂಕ: 06ನೇ ಜನವರಿ , 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರದ ಮಾನ್ಯ ಸಚಿವರುಗಳ ಮತ್ತು ಸಮಾನಾಂತರ ಸ್ಥಾನಮಾನ ಹೊಂದಿರುವವರಿಗೆ 
ಮಹಾಲೇಖಪಾಲರು ನೀಡುವ Pay Authorization ಅನ್ನು ಆಧರಿಸಿ ನೀಡುವ ವೇತನ ಮತ್ತು ಭತ್ಯೆಗಳ ಕಾರ್ಯನಿರ್ವಹಣೆ ಹಾಗೂ ಅದರ ಸಂಬಂಧ ಲೆಕ್ಕ 
ಹಾಕಿ ಆದಾಯ ತೆರಿಗೆ ಕಟಾವಣೆಗೊಂಡಿರುವ 2013 -14ನೇ ಸಾಲಿನಿಂದ ಹಾಗೂ ತದನಂತರದ ಸಾಲುಗಳ ವಿವರಗಳನ್ನು Facilitation Centre ಮೂಲಕ 
ನಿಯಮಾನುಸಾರ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸುವ ಮತ್ತು ಫಾರಂ ಸಂಖ್ಯೆ 16ಅನ್ನು ನೀಡುವ ಕಾರ್ಯವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ, ಇಲಾಖೆಯ ಐ . ಆರ್ .ಎಲ್.ಎ . ( ಲೆಕ್ಕಪತ್ರ) ಶಾಖೆ ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್. ನಾಗೇಂದ್ರ 
P . R . 78 

ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಸಿಬ್ಬಂದಿ), 
SC 50 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ಯ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


